Funding: Tattva Heritage Foundation,Kolkata. Digitization: eGangotri. 


“ಅರ್ಥಪಂಚಕಮ್‌ 
ಪ.ಮೇಯಶೇಖರೆಮ್‌ 


ಸಂಸಾರ ಪಾಮ್ರಾಜ್ಯಂ 
ಸವರಷ್ಟಮಾಲ್ಕೆ 


ಪ್ರಕಾಶಕರು": 
OBS | 
ನಂ.7,6-ಎಮೈನ್‌ ರೋಡ್‌, ಮಾರುತಿ ಎಕ್ಸ್‌ಟೆನ್‌ ಪನ್‌ 
ಟಟ an ದೂರವಾಣಿ : 3320572; 


eS. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


1 ಬ 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


i ou wiv \ 
W ಶ್ರೀಮತೇ'ರಾಮಾನುಜಾಯ ನಮಃ I z. 


RS 
ಅರ್ಥಪಂಚಕಮ್‌ 
ಪ್ರಮೇಯಶೇಖರಮ್‌ 
ಸಂಸಾರ ಸಾಮ್ರಾಜ್ಯಂ 
ನವರತ್ನಮಾಲ್ಕೆ 


ಶ್ರೀಮತಿ ವಿದುಷಿ ರಮಾಶ್ರೀನಿವಾಸನ್‌ 


ಬಿ.ಎಸ್ಸಿ, ಎಂ.ಎ. (ಕನ್ನಡ) ಎಂ.ಎ. (ಸಂಸ್ಕೃತ) 


ಪ್ರಕಾಶಕರು: 
ೀವೈಷ್ಠವತ್ರೀ 
ನಂ.7, 6-ಎ ಮೈನ್‌ ರೋಡ್‌, ಮಾರುತಿ ಎಕ್‌ಟೆನ್‌ಷನ್‌ 
ಬೆಂಗಳೂರು-569021. ದೂರವಾಣಿ : 3320572 ' 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ARTHA PANCHAKAM, PRAMEYA SHEKHARAM, SAMSARA 
SAMRAJYAM, NAVARATHNAMALAI, SWAMI PILLAI LOKACHARYAR 
— A Text by Swamy Pillai Lokacharya with Kannada Translation and 
Commentary by Smt. Ramasrinivasan 


Published by ‘SRIVAISHNASRI’ 
6th ‘A’ Main Road 
Maruthi Extension 
Bangalore-560 021 


PP. vi +78 


First Edition — 2002 | a 
No. of Copies - 4000 Sa: 


Price : 60/- 


© Reserved 


Print: 
Cosmic Creations 
Bangalore. ' 


Tel; 3325991. email: cosmiccr @vsnl.com 
CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


yen 7 
1 ಶ್ರೀಮತೇ ಮನಯ ನಮಃ HI 


ಶ್ರಿಯಃಪತಿಯಾಗಿ ಸಮಸ i ಕಲ್ಯುಣೈಕತಾನನಾದ "ಪರಮಾತ್ಮನ ನಿರ್ಹೇತುಕ 
ಕೃಪೆಗೆ ಪಾತ್ರರಾಗಿ ಭಕಿರೂಪಾಪನ್ನಜ್ಞಾನವನ್ನು ಪಡೆದವರು ಆಳ್ವಾರ್‌ಗಳು. ಅವರ 
ಭಗವದನುಭವ ಪರೀವಾಹರೂಪವಾಗಿ ಪ್ರವಹಿಸಿದ ದಿವ್ಯಪ್ರ ಬಂಧಗಳ. ಪ್ರಕಾಶದಿಂದ 
ನಿರ್ಮಲ ಜ್ಞಾನ ಪಡೆದವರೇ ಆಚಾರ್ಯಕುಗಳು. ಭಗವದಾ ್ರಮಾನುಜಾರ್ಯರಿಂದ ; 
ಅನುಗ್ರಹೀತವಾದ ಈ ದಿವ್ಯ ಆಚಾರೃಪರಂಪರೆಯ ಪ್ರಕಾಶಮಾನವಾದ ದಿವ್ಯ ತಾರೆ 
ಸ್ವಾಮಿ ಪಿಳ್ಳೈ ಲೋಕಾಚಾರ್ಯರು. 108 ರಹಸ್ಯ ಗ್ರಂಥಗಳನ್ನು ರಚಿಸಿ ಉಪಕರಿಸಿದ 
ಮಹಾನುಭಾವರು. : "ಅಷ್ಟಾದಶ ರಹಸ್ಯಂಗಳ್‌' ಎಂಬುದಾಗಿ ಹದಿನೆಂಟು ರಹಸ್ಯ 
Tors ಅದರಲ್ಲಿ ಪ್ರಸಿದ್ಧವಾಗಿವೆ. ವೇದ, ಇತಿಹಾಸ, ಪುರಾಣ, 
ವ್ಯಪ್ರಬಂಧಗಳಲ್ಲಿ ಅಡಗಿರುವ ಅಪೂರ್ವವಾದ, ರಹಸ್ಯವಾದ ಅರ್ಥವನ್ನು 
ae ಅರಿಯುವಂತೆ ಸೂತ್ರ ರೂಪದಲ್ಲಿ ಹದಿನೆಂಟು ರಹಸ್ಯ N ಸಂಥಗಳಾಗಿ 
ರಚಿಸಲಾಗಿದೆ. 


ಈ ಅಷ್ಟಾದಶ ರಹಸ್ವಗಳಲ್ಲಿ ಅತ್ಯೋಜ್ಜೀವನಕರವಾಗಿ ಪರಮ ಉಪಾದೇಯವಾಗಿರುವ 
ತ ಅರ್ಥಪಂಚಕಮ್‌, ಪ್ರಮೇಯಶೇಖರಮ್‌, ಸಂಸಾರಸಾಮ್ರಾಜ್ಯಂ, 
ನವರತ್ನಮಾಲ್ಕೆ 


Bae Gase ರಹಸ್ಯಗ್ರಂಥ ಪ ಶ್ರತಿಪಾದ್ಯವಾದ ವಿಷಯಗಳು: 
ಎಲ್ಲ ಕನ್ನಡ ವಾಚಕರಿಗೂ ಲಭ್ಯವಾಗಬೇಕೆಂಬ ಸದುದ್ದೇಶದಿಂದ, ಕನ್ನಡ ಅನುವಾದ 
ಮತ್ತು ವ್ಯಾಖ್ಯಾನಗಳೊಡನೆ ಈ ಗ್ರಂಥವನ್ನು ರಚಿಸಲಾಯಿತು. ಈ ಗ್ರಂಥ ರಚನಾ 
ಕೈಂಕರ್ಯವು ಸಾರ್ಥಕವಾಗುವಂತೆ, ಇದರ ಪ್ರಯೋಜನ ಎಲ್ಲರಿಗೂ 
ಲಭಿಸುವಂತಾಗಬೇಕೆಂಬ ಪರಮೋಪಕಾರ ಶುಭ ಸಂಕಲ್ಲದಿಂದ ಉದಾರವಾಗಿ ಧನ 
ಸಹಾಯ ನೀಡಿ ಪುಸ್ತಕ ಪ್ರಕಟಣೆಗೆ ಕಾರಣರಾದವರು ಶ್ರೀ ಉ॥ ವೇ॥ ಮಣಿಕರ್ಣಿಕೆ 
ಶ್ರೀನಿವಾಸನ್‌ ಹಾಗೂ ಅವರ ಧರ್ಮಪತ್ನಿಯವರಾದ ಕಮಲಮ್ಮನವರ ಮಕ್ಕಳು ಇವರು 
ಪೂಜ್ಯ ಮಾತಾಪಿತೃಗಳಾದ ಶ್ರೀ ಉ॥ el ಮಣಿಕರ್ಣಿಕೆ ಶ್ರೀನಿವಾಸನ್‌ ಹಾಗೂ 
ಅವರ ಧರ್ಮಪತ್ನಿಯವರಾದ ಕಮಲಮ್ಮನವರ ಸ್ಮರಣಾರ್ಥ ಈ ಗ್ರಂಥವನ್ನು 
ಪ್ರಕಟಿಸಿದ್ದಾರೆ. ತಮ್ಮ ಉದಾರವಾದ ಧನ ಸಹಾಯದಿಂದ ಇಂತಹ ಲೋಕೋಪಕಾರ 
ಕಾರ್ಯವನ್ನೂ, ಮಾತಾಪಿತೃ ಆಚಾರ್ಯ ಕೈಂಕರ್ಯವನ್ನು ನೆರವೇರಿಸುವ ಇವರ ಕುಟುಂಬಕ್ಕೆ 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಆ ಭಗವಂತನು ನಿತ್ಯಾನುಗ್ರಹ ಮಾಡಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ 
ಗೌರವಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಈ ರೀತಿಯಾದ ಪುಸ್ತಕವು 
ಪ್ರಕಟವಾಗುತ್ತಿರುವ ವಿಷಯ ತಿಳಿದಕೂಡಲೇ ಮನೆಗೆ ಆಗಮಿಸಿ 1000/- ರೂ.ಗಳ 
ಸಹಾಯಧನವನ್ನು ನೀಡಿದ ಶ್ರೀ ವಿ.ಪಿ. ಮೈಥಿಲಿ ಶೇಷಾದ್ರಿ ಅಯ್ಯಂಗಾರ್‌ರವರಿಗೆ 
ಭಗವಂತನು ಸಕಲ ಸೌಭಾಗ್ಯವನ್ನೂ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. 


IODO ತಿರುಪತಿ ದೇವಸ್ಥಾನದ ವತಿಯಿಂದ 1954ರಲ್ಲಿ ಪ್ರಕಟಿತವಾದ, 
ತ್ರೀ Wil ವೇ॥ ಸಾಹಿತ್ಯ ವೇದಾಂತನ್ಯಾಯ ಶಿರೋಮಣಿ ಸುದರ್ಶಾನಾಚಾರ್ಯ' 
ಸ್ವಾಮಿಗಳಿಂದ ಪರಿಶೋಧಿಸಿ ಸಂಪಾದಿಸಲ್ಪಟ್ಟ "ಅಷ್ಟಾದಶ ರಹಸ್ಯಂಗಳ್‌' ಎಂಬ 
ಗ್ರಂಥದಿಂದ ಈ ಗ್ರಂಥದ ಶುದ್ಧ ಪಾಠ, ಪ್ರಮಾಣತಿರಟ್ಟು ಇತ್ಯಾದಿಗಳನ್ನು 
ಉಪಯೋಗಿಸಿಕೊಳ್ಳಲಾಗಿದೆ. ಟಿ.ಟಿ.ಡಿ. ಹಾಗೂ ಶ್ರೀ 'ಉ॥। Tell 
ಸುದರ್ಶನಾಚಾರ್ಯರವರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. 


ಈ ಗ್ರಂಥ ಕಾಲಕ್ಷೇಪವನ್ನು ಅಡಿಯೇನಳಿಗೆ ಅನುಗ್ರಹಿಸಿ ವ್ಯಾಖ್ಯಾನ 
ಬರೆಯುವಾಗ ಏರ್ಪಟ್ಟಸಂದೇಹಗಳನ್ನೆಲ್ಲಾನಿವಾರಣೆ ಮಾಡಿ, ಈ ಗ್ರಂಥ ಪರಿಚಯ 
ಲೇಖನವನ್ನೂ ನೀಡಿದಂತಹ ಗುರುಗಳಾದ ಪೂಜ್ಯ Oe evil ವೇ॥। ಅರೈಯರ್‌ 
(ಶ್ರೀರಾಮಶರ್ಮ, ನಿವೃತ್ತ ಪ್ರಾಂಶುಪಾಲರು, ಸಂಸ್ಕೃತ ಪಾಠಶಾಲಾ, ಮೇಲುಕೋಟೆ 
ಇವರ ಚರಣಗಳಲ್ಲಿ ಅಡಿಯೇನಳ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. 


ಈ ಗ್ರಂಥ ರಚನೆಗೆ ಸಹಕರಿಸಿದ ಎಲ್ಲ ಮಹನೀಯರಿಗೂ, ಸುಂದರವಾಗಿ 
ಮುದ್ರಿಸಿಕೊಟ್ಟ ಶ್ರೀನಿಧಿ ಪ್ರಿಂಟರ್ಸ್‌ರವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. 


ಅಡಿಯೇನ್‌ 
il 1-1-2003 ರಮಾತ್ರೀನಿವಾಸನ್‌ 


iv 


CC-0. Bhagavad Ramanuja National Research Institute, Melukote Collection. 


Funding: Tattva Heritage So Digitization: eGangotri. 
Qq 


ವೇದಾಂತಾರ್ಥಗಳ ನಿಗೂಢ ರಹಸ್ಯ ವಿಷಯಗಳನ್ನು ಯಾವ ಶಂಕೆಗೂ 
ಅವಕಾಶವಾಗದಂತೆ ಸರಳಸುಲಭತಮಿಳು ಸಂಸ್ಕೃತ ಮಿಶ್ರ ಮಣಿಪ್ರವಾಳ ಭಾಷೆಯಲ್ಲಿ 
ಸಾರ್ವಜನಿಕರಿಗೆ ಸುಲಿದ ಬಾಳೆಯಹಣ್ಣಿನಂತೆ ರಸಮಯವಾದ ತಮ್ಮಮಾತಿನ ಶೈಲಿಯ 
ಜೇನು ಸವರಿಕೊಡುವಂತಹ ಮಹಾತ್ಮರು ಶ್ರೀ ಸ್ವಾಮಿ ಪಿಳ್ಳೈ ಲೋಕಾಚಾರ್ಯರು. 


ಕನ್ನಡಿಗರಿಗೆ ಸೂತ್ರವಚನರೂಪವಾದ ಇದು ಕನ್ನಡ ಲಿಪಿಯಲ್ಲೂಅನುವಾದ ದೊಡನೆ 
ದೊರಕುತ್ತಿರುವುದು ಶ್ರೀ ರಮಾ ಶ್ರೀನಿವಾಸನ್‌ ಅವರ ಸಾಮೂಹಿಕ ಪ್ರಯತ್ನದಿಂದ. 


ಅರ್ಥಪಂಚಕವನ್ನು ವಿಸ್ತಾರವಾಗಿ ನಡುಗನ್ನಡ ಪದ್ಯಗಳಲ್ಲಿ ನಾನೂರು ವರ್ಷಗಳ 
ಹಿಂದೆಯೇ ಮೈಸೂರರಸರ ಗುರುಗಳಾಗಿದ್ದ ಚಿಕ್ಕುಪಾಧ್ಯಾಯರೆಂಬ ಲಕ್ಷ್ಮೀಪತಿ 
ಪಂಡಿತರು ಅನುವಾದಿಸಿದ್ದಾರೆ. ಮೈಸೂರು ಪಂಚಾಂಗಕರ್ತರಾದ ಅರಮನೆ 
ಧರ್ಮಾಧಿಕಾರಿ ಎಸ್‌.ಎನ್‌. ಕೃಷ್ಣಜೋಯಿಸರು ಇದನ್ನುತಮ್ಮಗದ್ಯಾನುವಾದದೊಡನೆ 
ಪ್ರಕಾಶಪಡಿಸಿದ್ದಾರೆ. ಇದರ ಪ್ರತಿಗಳು ಈಗ ಸಿಗುತ್ತಿಲ್ಲ 


ಸಂಸಾರಸಾಮ್ರಾಜ್ಯ, ಪ್ರಮೇಯಶೇಖರ, ನವರತ್ನಮಾಲೆ ಈ ಮೂರು ಈವರೆಗೆ ಕನ್ನಡ 
ಅನುವಾದ ಆಗಿರುವುದಾಗಿ ನಮಗೆ ತಿಳಿದುಬಂದಿಲ್ಲ ಈಗ ಈ ಮೇಲಿನ ನಾಲ್ಕು ಚಿಕ್ಕ 
ಚೊಕ್ಕ ರಹಸ್ಯ ಗ್ರಂಥಗಳು ಕನ್ನಡಿಗರ ಕೈಗೆ ಸೇರುತ್ತಿರುವುದು ಒಂದು ಭಾಗ್ಯ. 
"ಅರ್ಚಿರಾದಿ' ಎಂಬ ರಹಸ್ಯವನ್ನು ಮೇಲುಕೋಟೆಯ ಅರೆಯರ್‌ ಸ್ವಾಮಿಯವರು 
ವಿಸ್ತಾರವಾಗಿ ವ್ಯಾಖ್ಯಾನಿಸಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇದು ಮುದ್ರಿತವಾಗಿಲ್ಲ. , 


ತತ್ತ್ವತ್ರ್ರಯ, ಮುಮುಕ್ಷುಪ್ಪಡಿಗಳು ಈಗಾಗಲೇ ರಮಾ ಶ್ರೀನಿವಾಸನ್‌ ಅವರಿಂದ ಕನ್ನಡ 
ವ್ಯಾಖ್ಯಾನ ಸಹಿತ ಪ್ರಕಟವಾಗಿವೆ. ವೇದಾಂತ ರಹಸ್ಯಗಳಲ್ಲಿ ಅಭಿರುಚಿ ಇರುವಂತಹ 
ಸಜ್ಜನರಿಗೆ ಇದೆಲ್ಲವೂ ಜ್ಞಾನರಸಾನುಭವಕ್ಕೆ ಒಂದು ಅವಕಾಶ. 


` ಇಂತು ವಿಜ್ಞಾಪಕ . 
ಅರೆಯರ್‌ ತ್ರೀರಾಮಶರ್ಮ 
'ಜಾನಕೀರಾಮ ನಿಲಯ', ನಂ. 10, ಸೀರೂರು ಪಾರ್ಕ್‌ ರಸ್ತೆ 
ಮಲ್ಲೇಶ್ವರಂ, ಬೆಂಗಳೂರು 
24-12-2002 


CC-0. Bhagavad Ramanuja National Research Institute, Melukote Collection. - 


Funding: Tattva Heritage Foundation,Kolkata. Digitization: eGangotri. 


ವಿಷಯ ಸೂಚಿ 
| ಪುಟ 
1) .  ಅರ್ಥಪಂಚಕಮ್‌' : 
2) ಪ್ರಮೇಯಶೇಖರಮ್‌ 38 
3) ಸಂಸಾರ ಸಾಮ್ರಾಜ್ಯಂ ಕೆ 
4) ನವರತ್ನಮಾಲ್ಸ | 4 
1 ಸ್ವಾಮಿ ಪಿಳ್ಳೈ ಲೋಕಾಚಾರ್ಯರು ; 65 


- ಆರ್ಥಿಕ ನೆರವು . 


".` ಶ್ರೀಉ॥ Be ಮಣಿ ಕರ್ಣಿಕೆ ಶ್ರೀನಿವಾಸನ್‌ ಹಾಗೂ 
ಅವರ ಧರ್ಮಪತ್ನಿಯವರಾದ ಕಮಲಮ್ಮನವರ ಮಕ್ಕಳು 


ಮತು 


- 


ಶ್ರೀಮತಿ ಮೈಥಿಲಿ ಶೇಷಾದ್ರಿ ಐಯ್ಯಂಗಾರ್‌ 


vi 


CC-0. Bhagavad Ramanuja National Research Institute, Melukote Collection. 


+ Funding: Tattva Heritage Found si@aSWikata. Digitization: eGangotri. 
॥ ಶ್ರೀಮತೇ ರಾಮಾನುಜಾಯ ನಮಃ ॥ 
॥ ಸ್ವಾಮಿ ಪಿಳ್ಳೈಲೋಕಾಚಾರ್ಯರ್‌ ತಿರುವಡಿಹಳೇ ಶರಣಂ I 


U ಜೀಯರ್‌ ತಿರುವಡಿಹಳೇ ಶರಣಂ II 
ತತ 3 PONGE ವಿವರಣ ರಹಸ್ಯಗಳು 
ಅರ್ಥ ಪಂಚಕಮ್‌ 
ಮೂಲ: ಸಂಸಾರಿಯಾನ ಚೇತನನುಕ್ಕು 33 ತ್ತ್ಯಜ್ಞಾನಂ ಪಿರನ್ನು ಉಜ್ಜೀವಿಕ್ಕು 
ಮ್ಚೋದು ಅರ್ಥಪಂಚಕಜ್ಞಾನಂ ಉಣ್ಣಾಹವೇಣುಮ್‌. 
ಸಂಸಾರಿಯಾದ ಚೇತನನಿಗೆ ತತ್ವಜ್ಞಾನವೇರ್ಪಟ್ಟು ಉಜ್ಜೀವಿಸುವ 
ವೇಳೆಯಲ್ಲಿ ಅರ್ಥಪಂಚಕಜ್ಞಾನವು ಉಂಟಾಗಬೇಕು. 
ಮೂಲ: ಅರ್ಥಪಂಚಕಮಾವದು-ಸ್ವಸ್ತರೂಪ, ಪರಸ್ಪರೂಪ, ಪುರುಷಾರ್ಥ 
ಸ್ವರೂಪ ಉಪಾಯಸ್ವರೂಪ, ವಿರೋಧಿಸ್ಟರೂಪಂಗಳ್ಳಿ ಉಳ್ಳಪಡಿ 
ಅರಿಹೈ. 
ಅರ್ಥಪಂಚಕವೆಂದರೆ : ಸ್ವಸ್ವರೂಪ, ಪರಸ್ವರೂಪ, ಪುರುಷಾರ್ಥ 
ಸ್ವರೂಪ, ಉಪಾಯ, ವಿರೋಧಿ ಸ್ವರೂಪಗಳನ್ನು ಯಥಾರ್ಥವಾಗಿ 
ಅರಿಯುವಿಕೆ. 
ಮೂಲ: ಇವತ್ತಿಲ್‌ ಓರೋರು ವಿಷಯಂತಾನ್‌ ಅಇಸಪಡಿಪಟ್ಟರುಕ್ಕುಂ. ... 
ಇವುಗಳಲ್ಲಿ ಒಂದೊಂದು ವಿಷಯವೂ ಐದೈದು ಬಗೆಯಾಗಿರುವುದು. 


ಈ ಅರ್ಥಪಂಚಕವನ್ನು ಮುಂದಿನ ಸೂತ್ರದಿಂದ ಒಂದೊಂದಾಗಿ 
ವಿವರಿಸುತ್ತಾರೆ. 


ಮೂಲ: ಸ್ವಸ್ತರೂಪಮೆನ್ಗಿರದು - ಆತ್ಮಸ್ಥರೂಪತ್ತೈ 


ಸ್ವಸ್ವ್ರರೂಪವೆಂದರೆ - ಜೀವಾತೃಸ್ಟರೂಪ. 


1 


CC-0. Bhagavad Ramanuja National Research Institute, Melukote Collection. 


bnga Fongo ಂ ಮುತ್ತ -ಬುಪ್ಪರ್‌;  ಕೇಪಲರ್‌, 


ಮೂಲ: 


ಮೂಲ: 


ಮೂಲ: 


ಮೂಲ: 


"ಮೂಲ: 


ಮುಮುಕ್ಸುಕ್ಕಳ್‌' ಎನ್ರು ಐನ್ಹು 

ಈ ಆತ್ಮಸ್ಥರೂಪವು ಐದು ವಿಧವಾಗಿರುತ್ತದೆ. z ಯಾವುವೆಂದರೆ 
aac, ಮುಕ್ತರು, ಬದ್ಧರು, ಕೇವಲರು ಮತ್ತು ಮುಮುಕ್ಷುಗಳು '! 
ಎಂಬುದಾಗಿದೆ. | 
ಪರಸ್ಪರೂಪಮೆನ್ಗಿರದು - ಈಶ್ವರಸ್ಪರೂಪತ್ತೈ. 

ಪರಸ್ವರೂಪವೆಂದರೆ: - ಪರಮಾತ್ಮನ ಸ್ವರೂಪ. 
ಈಶ್ವರಸ್ಪರೂಪಂತಾನ್‌-ಪರತ್ವಂ, ವ್ಯೂಹಂ, ವಿಭವಂ, ಅನ್ವಧ್ಯಾಮಿತ್ವಂ, 
ಅರ್ಚಾವತಾರಂ ಎನ್ರು ಐನ್ನು 

ಈಶ್ವರ (ಪರಮಾತ್ಮ) ಸ್ವರೂಪವು ಪರತ್ವ, ವ್ಯೂಹ, ವಿಭವ, 
ಅನ್ನರ್ಯಾಮಿತ್ವ, ಅರ್ಚಾವತಾರ ಎಂಬುದಾಗಿ ಐದು ವಿಧವಾಗಿರುತ್ತದೆ. 
ನತ ಸ್ವರೂಪಮೆನ್ಸಿರದು - ಪುರುಷನಾಲೇ ಅರ್ಥಿಕೃಷ್ಣಡು 
ಮದು - ಪುರುಷಾರ್ಥಂ. .... 

ಪುರುಷಾರ್ಥ ಸ್ವರೂಪವೆಂದರೆ - ಪುರುಷನಿಂದ ಅರ್ಥಿಸಲ್ಪಡುವುದು 
ಎಂದರೆ ಇಚ್ಛಿಸಲ್ಪಡುವುದೇ ಪುರುಷಾರ್ಥ. 
ಅನ್ನಪುರುಷಾರ್ಥಂತಾನ್‌ -ಧರ್ಮ, ಅರ್ಥ, ಕಾಮ, ಆತ್ಮಾನುಭವ, 
ಭಗವದನುಭವಂ ಎನ್ರು ಐನ್ಹು 

ಆ ಪುರುಷಾರ್ಥವು - ಧರ್ಮ, ಅರ್ಥ, ಕಾಮ, ಶು? 
ಭಗವದನುಭವಗಳಿಂಬಂತೆ ಐದು. 

ಉಪಾಯಸ್ವರೂಪಮೆನ್ಗಿರದು - ಕರ್ಮ, ಜ್ಞಾನ, a, ಪ್ರಪತ್ತಿ 
ಆಚಾರ್ಯಾಭಿಮಾನಮೆನ್ರು ಐನ್ನು 


2 


CC-0. Bhagavad Ramanuja National Research Institute, Melukote Collection. 


ing, it F tion, Kolkata. Digitization: eGangotri. 
OO ಚುಮು ಎಂ ಪಜ ಸಾಧನ ಎಂದರ್ಥ. ಈ 


ಮೂಲ: 


ಉಪಾಯವು ಕರ್ಮಯೋಗ, ಜ್ಞಾನಯೋಗ, ಭಕಿಯೋಗ, ಪ್ರಪತ್ತಿ 


ಇವಿ 


ಅಚಾರ್ಯಾಭಿಮಾನಗಳೆಂದು ಐದು ವಿಧವಾಗಿದೆ. 


ವಿರೋಧಿಸ್ವರೂಪಮೆನ್ಸಿರದು - ಸ್ವರೂಪವಿರೋಧಿ, BANGLA, 
ಪುರುಷಾರ್ಥವಿರೋಧಿ, ಉಪಾಯವಿರೋಧಿ, ಪ್ರಾಪ್ತಿವಿರೋಧಿ 
ಎನ್ರು ಐನ್ವು i 

ವಿರೋಧಿ ಸ್ವರೂಪವೆಂದರೆ - ಇಚ್ಛಿಸಿದ್ದನ್ನು ಪಡೆಯುವುದಕ್ಕೆ ಇರುವ 
ಅಡಚಣೆಗಳು. ಇದು ಸ್ವರೂಪವಿರೋಧಿ, ಪರತ್ಚವಿರೋಧಿ, 
ಪುರುಷಾರ್ಥವಿರೋಧಿ, ಉಪಾಯವಿರೋಧಿ, 'ಪ್ರಾಪ್ತಿವಿರೋಧಿ, 
ಎಂಬುದಾಗಿ ಐದು ವಿಧಗಳಾಗಿವೆ. 


Il ಪೀಠಿಕಾ ಭಾಗಂ ಸಂಪೂರ್ಣಂ ॥ 


ಜೀವಸ್ಟರೂಪ ನಿರೂಪಣ ಪ್ರಕರಣಮ್‌ 


ಅರ್ಥಪಂಚಕದಲ್ಲಿ ಮೊಟ್ಟಮೊದಲು ಅರಿಯಬೇಕಾದ ಜೀವಾತ್ಮಸ್ವರೂಪದ 


ಮೂಲ: 


ಐದು ಪ್ರಕಾರಗಳನ್ನು ಈ ಪ್ರಕರಣದಲ್ಲಿ ನಿರೂಪಿಸುತ್ತಾರೆ. 


ಇವತಿಲ್‌ ನಿತ್ಯರಾವಾರ್‌ - ಒರುನಾಳುಂ ಸಂಸಾರಬಂಧಮಾಹಿರ 
ಅವದ್ಯಮಿನ್ರಿಕ್ಕೀ ನಿರವದ್ಯರಾಯ್‌ ಭಗವದನುಭವ -ಆನುಕೂಲ್ಮೈಕ 
ಭೋಗರಾಯ್‌ "ವಾನಿಳವರಶುವೈಹುನ್ನಕುಟ್ಟನ್‌ ವಾಸುದೇವನ್‌' 
ಎನ್ನಿರ ಶ್ರೀವೈಕುಂಠನಾಥನುಕ್ಕು "ವಿಣ್ಣಾಟ್ಟುವರ್‌ ಮೂದುವರ್‌' 
ಎನ್ಗಿರಪಡಿಯೇ ಪಟ್ಟಂ ಕಟ್ಟುಹೈಕ್ಕುಉರಿಯರಾಮ್ಹಡಿ ಮೂಪ್ಪರಾನ 
ಮಂತ್ರಿಹಳಾಯ್‌, ಈಶ್ವರ ನಿಯೋಗಾತ್‌ ಸೃಷ್ಟಿ ಸ್ಥಿತಿ, ಸಂಹಾರಂಗಳ್ಳಿ 
ಪಣ್ಣವುಂ ಶಕ್ತರಾಯ್‌ ಪರವ್ಯೂಹಾದಿ ಸರ್ವಾವಸ್ಥೆ ಸ್ಲೈಹಳಿಲುಂ 


3 


CC-0. Bhagavad Ramanuja National Research Institute, Melukote Collection. 


ಗಣ್ಯ ಜತ aS ೋಯಸಲ್‌ಹಳ್‌- 
ದೈವಂಗಳಾನ ಸೇನೈಮುದಲಿಯಾರ್‌ ತೊಡಕ್ಕಮಾನ - 
ಅಮರರ್‌ಹಳ್‌. ) 
ಜೀವಾಶ್ಮಸ್ವರೂಪು ಐದು ವಿಧವಾಗಿವೆ ಎಂದು ತಿಳಿಸಿದಂತೆ ಅದರಲ್ಲಿ 
ಮೊದಲು ಹೇಳಲ್ಪಟ್ಟ "ನಿತ್ಯರು' ಎಂದರೆ ಯಾರು, ಅವರ ಸ್ವರೂಪ, 
ಸ್ವಭಾವಗಳು ಯಾವ ಪ್ರಕಾರವಾಗಿದೆ ಎಂಬುದನ್ನು ಈ ಸೂತ್ರದಲ್ಲಿ 
ವಿವರಿಸಲಾಗಿದೆ. 


(ಇವತಿಲ್‌ ..... ನಿರವದ್ಯರಾಯ್‌) - ನಿತ್ಯರೆಂದರೆ - ಒಂದು ದಿನವೂ 
ಸಂಸಾರಸಂಬಂಧವೆಂಬ ದೋಷವಿಲ್ಲದೆ ನಿತ್ಯವಾಗಿ ಸಂಸಾರ 
ಗಂಧರಾಹಿತ್ಯದಿಂದ ಪರಿಶುದ್ಧರಾಗಿರುವವರು. ಎಂದರೆ ಪುಣ್ಯಪಾಪ 
ರೂಪವಾದ ಕರ್ಮವೆಂಬ ಕಶ್ಚಲದಿಂದ ಕೂಡಿ ಅದರ ಪರಿಣಾಮವಾಗಿ 
ಸಂಸಾರಮಂಡಲದಲ್ಲಿ ವಿವಿಧ ದೇಹಗಳನ್ನು ಪಡೆದು ಹುಟ್ಟು ಸಾವು, 
ಜರಾ, ವ್ಯಾಧಿ, ಇತ್ಯಾದಿಗಳಿಗೆ ಒಳಗಾಗದೆ ನಿತ್ಯವೂ ಇಂತಹ 
ದೋಷಗಳೊಂದೂ ಇರದೆ ಪರಿಶುದ್ಧರಾಗಿರುವವರು. 
(ಭಗವದನುಭವ...... ಭೋಗರಾಯ್‌) - ಭಗವಂತನಿಗೆ 
ಅನುಕೂಲರಾಗಿರುವುದನ್ನೇ ಭೋಗವಾಗಿ ಉಳ್ಳವರಾಗಿರುವಂತಹ 
(ವಾನಿಳ ..... ಮಂತ್ರಿಹಳಾಯ್‌) - ಪರಮಪದನಾಥನಾದ 

' (ವಾಸುದೇವನೇ) ಪರಮಾತ್ಮನೇ ಯುವರಾಜನಾಗಿ 
'"ವಿಣ್ಣಾಟ್ಟುಮ್‌ಮೂದುವರ್‌' ಎಂಬಂತೆ ಅಲ್ಲಿನ ನಿತ್ಯರೇ ಹಿರಿಯರಾಗಿ, 

ಪ್ರಧಾನವಾಗಿ ಶ್ರೀವೈಕುಂಠನಾಥನಿಗೇ ಪಟ್ಟಕಟ್ಟುವುದಕ್ಕೆ ಅರ್ಹರಾಗು 

ವಂತಹ ವೃದ್ಧ ಮಂತ್ರಿಗಳಾಗಿ; 


(ಈತ ..... ಶಕ್ತರಾಯ್‌) - ಪರಮಾತ್ಮನು ನಿಯಮಿಸಿದರೆ, ಸೃಷ್ಟಿ 
23, ಸಂಹಾರಗಳನ್ನು ಮಾಡುವುದಕ್ಕೆ ಶಕ್ತರಾಗಿ 


4 


CC-0. Bhagavad Ramanuja National Research Institute, Melukote Collection. 


Funding; Tattva Heritage Foundation,Kolkata. Digitization; eGangotri. 
:ಸವ್ಯೊಹಾದಿ""::.."ತೆಯ್ಕಕ್ಕಡವರಾಯ್‌)"-'ಪರವ್ಯೊಹ, ಎಭವ 
ಅಂತರ್ಯಾಮಿ, ಅರ್ಚಾ ಎಂಬ ಪರಮಾತ್ಮನ ಎಲ್ಲ ಅವಸ್ಥೆಗಳಲ್ಲೂ 

& ಇ m 


ಎಡಬಿಡದೆ ನಿರಂತರ ಕೈಂಕರ್ಯಮಾಡುವವರಾಗಿ. 


[ಕೋಯಿಲ್‌ಹಳ್‌ ..... ಅಮರರ್‌ಹಳ್‌) - ಕ್ಷೀತ್ರಪಾಲರು, ಭವನ 
ರಕ್ಷಕರು, ದ್ವಾರ ರಕ್ಷಕರು, ಸೇನೈಮುದಲಿಯಾರ್‌ (ಎಷ್ಟಕ್ಷೇನರು) 
ಮೊದಲಾದ ಅಮರರ್‌ಗಳೂ í i 

ಮೂಲ: ಮುಕ್ತದಾವಾರ್‌ - ಭಗವತ್ವಸಾದತ್ತಾಲೇ ಪ್ರಕೃತಿ ಸಂಬಂಧತಾಲ್‌ವನ್ನ 
ಕ್ಲೇಶಮಲಂಗಳಿಲ್ಲಾಂ ಕಳಿನ್ಹು wns Bead - ರೂಪ - ಗುಣ - 
ವಿಭವಂಗಳ್ಳೆ ಅನುಭವಿತ್ತು `ಅವ್ವನುಭವಜನಿತ ಪ್ರೀತಿ 
ಉಳ್ಳಡಂಗಾಮೈಯಾಲೇ, ವಾಯಾರಪೃುಹಳ್‌ನ್ಹು ಮಾಳ್ಗಿಯಿನ್ರಿ, 
ವೈಹುನ್ನ ಮಾನಹರತಿಲೇ ಕಳಿತ್ತು ಅನನ್ನಿಕ್ಟಿರ - ಮುನಿವರ್‌ಹಳ್‌. 
ಎರಡನೆಯದಾಗಿ ಹೇಳಲ್ಪಟ್ಟ ಮುಕರ ಸ್ವರೂಪವನ್ನು ಮುಂದೆ 
ವಿವರಿಸುತಾರೆ. 


(ಮುಕ್ತರಾವರ್‌ ... ಕಳಿನ್ನು - ಭಗವಂತನ ನಿರ್ಹೇತುಕವಾದ 
ಅನುಗ್ರಹದಿಂದ ಪ್ರಕೃತಿ ಸಂಬಂಧದಿಂದ ಏರ್ಪಟ್ಟಕ್ಲೇಶಮಲಗಳೆಲ್ಲಾ 
ಕಳೆಯಲ್ಲಟ್ಟು ; 

(ಭಗವತ್ತ್ವರೂಪ ..... ಮೈಯಾಲೇ) -ಭಗವಂತನ ಸ್ವರೂಪ, ರೂಪ, 
ಗುಣ ವೈಭವಗಳೆಲ್ಲವನ್ನೂ ಅನುಭವಿಸಿ, ಆ ಅನುಭವದಿಂದ ಏರ್ಪಟ್ಟ 
ಪ್ರೀತಿ ಒಳಗೆ ಅಡಗದೆ; 


(ವಾಯಾರ ... ಮುನಿವರ್‌ಹಳ್‌) -ಬಾಯುಂಬ ಕೊಂಡಾಡಿ, ಮುಕ್ತ 
"'ಎಂದೂ ಹಿಂತಿರುಗಿ ಈ ಲೋಕಕ್ಕೆ ಬಾರದೆ, ವೈಕುಂಠ 
ಮಹಾಲೋಕದಲ್ಲಿಪರಿಪೂರ್ಣರಾಗಿ ಆನಂದಿಸುವ ಮುನಿವರುಗಳು. 


5 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: ಬದ್ಧರಾವಾರ್‌ - ಪಾಂಚಭೌತಿಕಮಾಯ್‌ ಅನಿತ್ಯಮಾಯ್‌, 
ಸುಖದುಃಖಾನುಭವಪರಿಕರಮಾಯ್‌. ಆತ್ಮವಿಶೇಷತಿಲ್‌ ದರ್ಶನ, 
ಸ್ಪರ್ಶನಯೋಗ್ಯಮಿಲ್ಲಾದಪಡಿ ಅಶುದ್ಧಾಸ್ಪ್ವದಮಾಯ್‌; ಅಜ್ಞಾನ 
ಅನ್ಯಥಾಜ್ಞಾನ - ವಿಷಪರೀತಜ್ಞಾನ ಜನಕಮಾನ ಸ್ವದೇಹಮೇ 
ಆತ್ಮಾವಾಹವುಂ, ಶಬ್ದಾದಿವಿಷಯಾನುಭವ ಜನಿತಮಾನ 
ಸ್ವದೇಹಪೋಷಣಮೇ ಪುರುಷಾರ್ಥಮಾಹವುಂ; ಶಬ್ದಾದಿ 
ವಿಷಯಲಾಭತ್ತುಕ್ಕು ಉರುಪ್ಪಾಹ ವರ್ಣಾಶ್ರಮಧರ್ಮಂಗಳ್ಳೆ 
: ಅಳಿಯಮಾರಿಯುಂ, ಅಸೇವ್ಯ ಸೇವೈ ಪಣ್ಣಿಯುಂ, ಭೂತಹಿಂಸ್ಕೆ 
ಪಣ್ಣಿಯುಂ, ಪರದಾರ - ಪರದ್ರವ್ಯಾಪಹಾರಂ ಪಣ್ಣಿಯುಂ, 
ಸಂಸಾರವರ್ಧಕರಾಯ್‌, ಭಗವದ್ಧಿಮುಖರಾನ ಚೀತನರ್‌. 


ಮೂರನೆಯದಾಗಿ ಹೇಳಲ್ಪಟ್ಟ'ಬದ್ಧರ್‌' ಎಂಬುವವರ ವಿವರಣೆಯನ್ನು 
ಈ ಸೂತ್ರದಲ್ಲಿ ನೀಡುತ್ತಾರೆ. 

("ಬದ್ಧರು' ಪಾಂಚಭೌತಿಕ ..... ಅಶುದ್ಧಾಸ್ಪದಮಾಯ್‌) - ಬದ್ಧರು 
ಎಂದರೆ; ಪೃಥಿವೀ, ಅಪ್‌, ತೇಜೋ, ವಾಯು, ಆಕಾಶ ಎಂಬ ಐದು 
ಭೂತಗಳಿಂದಾಗಿ, ನಶ್ಚರವಾದಿ ಚೇತನರು ಸುಖ ದುಃಖಾನುಭವವನ್ನು 
ಪಡೆವುದಕ್ಕೆ ಪರಿಕರವಾಗಿ, ಆತ್ಮನಿಲ್ಲದಾಗ ನೋಡುವುದಕ್ಕೂ 
ಸ್ಪರ್ಶಿಸುವುದಕ್ಕೂ ಅರ್ಹವಲ್ಲದೆ ಅಶುದ್ಧವಾಗಿ; 

(ಅಜ್ಞಾನ ..... ಆತ್ಮಾವಾಹವುಂ) - ಅಜ್ಞಾನ-ವಸ್ತುವಿನ ಬಗ್ಗೆ ಏನೂ 
ತಿಳಿಯದಿರುವಿಕೆ) À 
ಅನ್ನಥಾಜ್ಞಾನ - (ವಸ್ತುವಿನ ಗುಣವನ್ನು ಬೇರೆಯಾಗಿ ಭಾವಿಸುವಿಕೆ) 
ವಿಪರೀತ ಜ್ಞಾನ -(ವಸ್ತುವನ್ನೇ ಬೇರೆ ವಸ್ತುವಾಗಿ ಭಾವಿಸುವಿಕೆ)ಗಳಿಗೆ 
ಮೂಲವಾಗಿರುವ ತನ್ನ ದೇಹವನ್ನೇ ‘Say’ ಎಂಬುದಾಗಿಯೂ; ` 

6 


CC-0. Bhagavad Ramanuja National Research Institute, Melukote Collection. 


Le Ee 


Funding: Tattva Heritage Foundation,Kolkata. Digitization: eGangotri. 


ಮೂಲ: 


(ERA ..... ಪುರುಷಾರ್ಥಮಾಹವುಂ) - ಇಂತಹ ದೇಹದಲ್ಲಿರುವ 
ಇಂದ್ರಿಯಗಳ ಮೂಲಕ ಪಡೆಯುವ ಶಬ್ದಾದಿ ವಿಷಯಾನುಭವಗಳಿಂದ 
ತನ್ನ ದೇಹವನ್ನು ಸ ಪೋಷಿಸುವುದೇ ಪುರುಷಾರ್ಥವೆಂದೂ; 


` (ಶಬ್ದಾದಿ ೩ ಅಳಿಯಮಾರಿಯುಂ) - - ಈ ಶಬ್ದಾದಿ ವಿಷಯಲಾಭಕ್ಕಾಗಿ 


ವರ್ಣಾಶ್ರಮಧರ್ಮಗಳನ್ನೂ ತೃಜಿಸಿದವರಾಗಿ; 


(ಅಸೇವ್ಯ ..... ಪಣ್ಣಿ) - ಯಾರು ಸೇವೆಮಾಡಿಸಿಕೊಳ್ಳುವುದಕ್ಕೆ 
ಯೋಗ್ಯತೆಯಿಲ್ಲದವರೋ ಅಂತಹವರ ಸೇವೆಯನ್ನು 
ಮಾಡುವವರಾಗಿ; 

(ಭೂತಹಿಂಸ್ಥೆ ಪಣ್ಣಿ) - ಎಲ್ಲ ಭೂತ (ಜೀವರಾಶಿಗಳೂ) ಗಳನ್ನೂ 
ಹಿಂಸಿಸುವವರಾಗಿ 

(ಪರದಾರ..... ಚೇತನರ್‌) - ಮತ್ತೊಬ್ಬರ ಪತ್ನೀ, ಧನಕನಕಾಧಿಗಳನ್ನು 
ಅಪಹರಿಸಿ, ಸಂಸಾರವನ್ನೇ (ಜನನ -ಮರಣ ಚಕ್ರ) 
ಅಭಿವೃದ್ಧಿಮಾಡಿಕೊಳ್ಳುವ ಭಗವಂತನಿಂದ ವಿಮುಖರಾದ -ಚೇತನರು. 


ಕೇವಲನಾವಾನ್‌ -ತನಿಯಿಡತ್ತಿಲೇ ಮಿಹವುಂ ಕ್ಷುತ್‌ ಪಿಪಾಸೆಹಳಾಲೇ 
ನಲಿವು ಪಟ್ಟವನ್‌, ಭಕ್ಷ್ಯಾಭಕ್ಷ್ಯ ವಿವೇಕಂ ಪಣ್ಣಮಾಟ್ಸಾದೇ 
ತನ್ನುಡಮ್ಚೈಃ ತಾನೇ ಭುಜಿತ್ತು ಪ್ಪ ಪ್ರಸನ್ನನಾಮಾಪ್ಟೋಲೇ; ಸಂಸಾರ 
ದಾವಾಗಿಯಾಲೇ ತಪ್ಪನಾನವನ್‌ ಸಂಸಾರದುಖಖನಿವೃತಿಕ್ಕುರುಪ್ಪಾಹ 
ಶಾಸ್ತ್ರಜನ್ಯ ಜ್ಞಾನತ್ತಾಲೇ ಪ್ರಕೃತ್ಯಾತ್ಥವಿವೇಕಂ Wes; 

ನಾಲ್ಕನೆಯದಾಗಿ ಹೇಳಲ್ಪಟ್ಟ ಜಾ ಸ್ವರೂಪ ಸ್ವಭಾವಗಳು ಇಲ್ಲಿ 


ವಿವರಿಸಲಟಿವೆ. 
ಬಟ 


(ಕೇವಲ ..... ನಾಮಾಪ್ಟೋಲೇ) - ಕೇವಲನೆಂದರೆ -ಏಕಾಂತವಾದ 
ಸ್ಥಳದಲ್ಲಿ ಹಸಿವು. ಬಾಯಾರಿಕೆಗಳಿಂದ ಪೀಡಿತನಾದವನೊಬ್ಬ 


7 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ತಿನ್ನಬಹುದಾದದ್ದು ೭ ತಿನ್ನಬಾರದ್ದು ಎಂಬ ವಿವೇಚನೆ ಇಲ್ಲದೆ ತನ್ನ 


ಮೂಲ: 


ಮೂಲ: 


ದೇಹವನ್ನೇ ತಾನೇ ತಿಂದು ತೃಪಿಪಡುವಂತೆ; 

(ಸಂಸಾರ ..... ಪಣ್ಣಿ) - ಸಂಸಾರದ ದಾವಾಗ್ನಿಯಲ್ಲಿ ಬೆಂದವನು ಈ 
ಸಂಸಾರ ದುಃಖ ನಿವೃತಿಗಾಗಿ ಶಾಸ್ತ್ರಗಳನ್ನು ಅಭ್ಯಾಸಮಾಡಿ, ಅದರಿಂದ 
ಏರ್ಪಟ್ಟ ಜ್ಞಾನದಿಂದ ಜಡವಾದ ಪ್ರಕೃತಿ, ಹಾಗೂ ಜ್ಞಾನಸ್ವರೂಪನಾದ 
ಆತ್ರ ಇವುಗಳನ್ನು ವಿವೇಚಿಸಿ; 


ಪ್ರಕೃತಿ - ದುಃಖಾಶ್ರಯಮಾಯ್‌ eee ಸಮುದಾಯ 
ಮಾಯಿರುಕ್ಕಿರ ಆಕಾರತ್ರೈಯುಂ; ಆತ್ಮಾ - ಪ್ರ ase ಪರನಾಯ್‌, 
ರಾ ರಾಡಿ ಸ್ವಯಂ ಪ್ರ ರ ಸ್ವತಃ 
ಸುಖಿಯಾಯ್‌; ನಿತ್ಯನಾಯ್‌ ಅಪ್ಪಾ ್ರಿಕೃತನಾಯ್‌, ಇರುಕ್ಕಿರ 
ಆಕಾರತ್ತೈಯುಂ ಅನುಸಂಧಿತ್ತು 
ಪ್ರಕೃತಿಯು ದುಃಖಕ್ಕೆ ಆಶ್ರಯವಾಗಿಯೂ, ಹೇಯವಾದ 
ಪದಾರ್ಥಗಳ ಸಮುದಾಯವಾಗಿರುವ ಅದರ ಆಕಾರವನ್ನೂ ಅರಿತು; 
ಆತ್ಮಾ- ಈ ಪ್ರಕೃತಿಗಿಂತ ಉತ್ಕೃಷ್ಟನಾಗಿ, ಪ್ರಕೃತಿ ತತ್ವಗಳು 24 ಅದಕ್ಕಿಂತ 
ಮೇಲ್ಪಟ್ಟ ಇಪ್ಪ BS Oso ತತ್ವವಾಗಿ, "ತನ್ನನ್ನು ತಾನೇ 
os ಕುತಪಡಿಸಿಕೊಳ್ಳುವವನಾಗಿ, ಸ್ವತಃ ಸುಖಿಯಾಗಿ, ಶ್ವ. ತವಾಗಿ, 
ಪ್ರಾಕೃತನಾಗಿ ಇರುವ ಆತ್ಮನ ಸ್ರಕಾರವನ್ನೂ Sa: 


ಮುನ್ನುತಾನ್‌ಪಟ್ಟ. ದುಃತ್ರಿನ್‌ ಘನತಾಲೇ, ಇವುಲ್ಲರಸತಿಲೇ 


; ಕಾಲ್‌ತಾಳ್‌ನ್ಹು ಉಣರ್‌ಮುಳುನಲಮಾನ ಪರಮಾತ್ಮವಿವೇಕಂ 


ಪಣ್ಣಮಾಟ್ಟಾದೇ. ಅಮುದವೆಳ್ಳ್‌ತ್ತಾನಾಂ ಶಿರಫ್ಪುವಿಟ್ಟು ಅವಾಸ 
ಪ್ರಾಪಿಕ್ಕು ಸಾಧನಮಾನ ಜ್ಞಾನಯೋಗತಿಲೇ ನಿಷ್ಠನಾಯ್‌; 
ಯೋಗಫಲಮಾನ ಆತ್ಗಾನುಭವಯಾತ್ಸೈಯೇ ಪುರುಷಾರ್ಥಮಾಹ 
ಅನುಭವಿತು; Lao, ಸಂಸಾರ ಸಂಬಂಧಮುಂ, ಭಗವತ್ಪ್ರಾಪ್ತಿಯ್ಕೆಯುಂ 


- š 8 
CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಅತ್ತು ಯಾವದಾತ್ಮಭಾವಿ ಅಶರೀರಿಯಾಯ್‌ಕ್ಕೊಂಡು 
ತಿರಿವಾನೊರುವನ್‌. 

ಈ ಮೊದಲು ತಾನು ಅನುಭವಿಸಿದ ದುಃಖಭಾರದಿಂದ ಈ 
ಜೀವಾತ್ಮಾನುಭವವೆಂಬ ಅಲ್ಲರಸದಲ್ಲಿ ಕಾಲುಜಾರಿ, ಪರಿಪೂರ್ಣ 
ಆನಂದ ಸ್ವರೂಪ ಪರಮಾತ್ಮನ ಕುರಿತು ಏವೇಚಿಸದೆ, ಸುಲಭ 
ಉಪಾಯದಿಂದ ಅಮೃತ ಪ್ರವಾಹವಾದ ಭಗವಂತನನ್ನು ಕೈಬಿಟ್ಟು 
ಜೀವಾತ್ಮ ಪ್ರಾಪ್ರಿಗೆ ಸಾಧನವಾದ ಜ್ಞಾನಯೋಗದಲ್ಲಿ ನಿಷ್ಠನಾಗಿ, ಆ 
ಯೋಗಫಲವಾದ ಆತ್ಮಾನುಭವಮಾತ್ರವನ್ನೇ ಪುರುಷಾರ್ಥವಾಗಿ. 
ಅನುಭವಿಸಿ ಅನಂತರ ಸಂಸಾರ ಸಂಬಂಧವನ್ನೂ ಭಗವತ್ಭಾಪ್ತಿಯನ್ನೂ 
ಕಳೆದುಕೊಂಡು ಜೀವಾತ್ಮವಿರುವವರೆಗೂ ಶರೀರವಿಲ್ಲದೆ 
ಅಲೆಯುವವನಾಗಿದ್ದಾನೆ. 


ಮೂಲ: ಮೋಕ್ಷತಿಲೇ ಇಚ್ಛೆಯುಡೈವರ್ನಳುಕ್ಕು "ಮುಮುಕ್ಷು'ಕೃಳೆನ್ನು 
ಪೇರಾಹಕ್ಕಡವದು. ಇದುತಾನ್‌, ಮುಮುಕ್ಸುಕ್ಕಳಾಯ್‌ 
ಉಪಾಸಕರಾಯಿರುಪ್ಪಾರುಂ, ಮುಮುಕ್ಸ್ಚುಕ್ಕಳಾಯ್‌ ಪ್ರಪನ್ನ 
ರಾಯಿಷ್ಟಾರುಮಾಯ್‌, ಇರಣ್ಣುಪಡಿಪಟ್ಟಿರುಕ್ಕುಂ. 
ಮೋಕ್ಷದಲ್ಲಿ ಇಚ್ಛೆಯುಳ್ಳವರಿಗೆ "ಮುಮುಕ್ಷು 'ಗಳೆಂದು ಹೆಸರು. 
ಮೋಕ್ಷದಲ್ಲಿ ಇಚ್ಛೆಯುಳ್ಳವರಾಗಿ, ಉಪಾಸಕರಾಗಿರುವವರು ಒಂದು 
ವಿಧ. ಮೋಕ್ಷದಲ್ಲಿ ಇಚ್ಛೆಯುಳ್ಳವರಾಗಿ ಪ್ರಪನ್ನರಾಗಿರುವವರು 
ಮತ್ತೊಂದು ವಿಧ. ಹೀಗೆ ಇವರು ಎರಡು ವಿಧವಾಗಿದ್ದಾರೆ. 
ಈ ರೀತಿ ನಿತ್ಯ, ಮುಕ್ತ ಬದ್ಧ ಕೇವಲ, ಮುಮುಕ್ಷು ಎಂಬ ಐದು 
ವಿಧವಾದ ಆತ್ಮವರ್ಗಗಳನ್ನು ನಿರೂಪಿಸಿ ಜೀವಾತ್ಮ ಸ್ವರೂಪ 
ನಿರ್ಣಯವನ್ನು ಈ ಪ್ರಕರಣದಲ್ಲಿ ಮಾಡಲಾಯಿತು. 

ಸ್ವಾಮಿ ಪಿಳ್ಳೈಲೋಕಾಚಾರ್ಕರ್‌ ತಿರುವಡಿಹಳೇ ಶರಣಂ I 
॥ ಜೀಯರ್‌ ತಿರುವಡಿಹಳೇ ಶರಣಂ ॥ 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಅರ್ಥ ಪಂಚಕದಲ್ಲಿ ಎರಡನೆಯದಾಗಿ ಜ್ಞಾತವ್ಯವೆಂದು ಹೇಳಲ್ಪಟ್ಟ “ಪರಮಾತ್ಮ 


ಈಶ್ವರ ಸ್ವರೂಪ ನಿರೂಪಣ ಪ್ರಕರಣಂ 


& 


ಸ್ವರೂಪದ' ಐದು ಪ್ರಕಾರಗಳನ್ನು ಈ ಪ್ರಕರಣದಲ್ಲಿ ಸೂತ್ರಕಾರರು 


ವಿವರಿಸುತ್ತಾರೆ. 


ಮೂಲ: ಈಶ್ವರವಿಷಯತ್ತಿಲ್‌ - ಪರತ್ವಮಾವದು - ಪರಮಪದತ್ತಿಲೇ "ಅವಾಕೀ 


ಮೂಲ 


ಅನಾದರಃ'! ಎನ್ರು ಎಳುಂದರುಳಿ ಇರುಕ್ಕಿರ "ಆದಿಯಂಶೋದಿ 
ಉರುವಾನ? ಪರವಾಸುದೇವರ್‌. 


ಈಶ್ವರ ಸ್ವರೂಪದ ಐದು ಪ್ರಕಾರಗಳಲ್ಲಿ ಮೊದಲನೆಯದಾದ 
"ಪರತ್ವ'ವನ್ನು ಈ ಸೂತ್ರದಲ್ಲಿ ವಿವರಿಸುತ್ತಾರೆ. `` ತ 

(ಪರತ್ವ ..... ಪರವಾಸುದೇವನ್‌) - ಪರಮಪದದಲ್ಲಿ "ಅವಾಕೀ 
ಅನಾದರಃ'! - ಎಂಬಂತೆ ಯಾರೊಡನೆಯೂ ಮಾತನಾಡದೆ, 
ಯಾರನ್ನೂ ಆದರಿಸದ ತನ್ನ ಅತಿಶ್ರೇಷ್ಠವಾದ ಪರತ್ವದ ಸೊಕ್ಕಿನಿಂದ 
ಬಿಜಯ ಮಾಡಿಸಿರುವ "ಆದಿಯಂ ಶೋತಿಉರು'2 - ಆದಿಯಾಗಿ ಅತಿ 
ಸುಂದರವಾದ ಜ್ಯೋತಿರ್ಮಯವಾದ ದಿವ್ಯಮಂಗಳ ಸ್ವರೂಪನಾದ 
'ಪರವಾಸುದೇವ'ನೇ ಈಶ್ವರನ ಪರಸ್ವರೂಪ. 


ವ್ಯೂಹಮಾವದು - ಸೃಷ್ಟಿ ಸಿತಿ, ಸಂಹಾರಕರ್ತಾಕ್ಕಳಾನ ಸಂಕರ್ಷಣ, 


ಪ್ರದ್ಯುಮ್ನ, ಅನಿರುದ್ದರ್‌ಹಳ್‌. 


ಈಶ್ವರ ಸ್ವರೂಪದಲ್ಲಿ Serene) ‘aa, ಹ' ವನ್ನು ಇಲ್ಲಿ 
ತಿಳಿಸುತ್ತಾರೆ. 


ವ್ಯೂಹವೆಂದರೆ - ಸೃಷ್ಟಿ a, ಸ್ಥಿತಿ, ಸಂಹಾರಕಾರ್ಯವನ್ನು ನಡೆಸುವ 
ಸಂಕರ್ಷಣ, ಪ್ರದ್ಯುಮ್ನ ಮ್ರ ಮತು  ಅನಿರುದ್ಧರುಗಳಾಗಿರುತಾರೆ. 


a 


CC-0. Bhagavad Ramanuja Nation! PResearch Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: 


ಮೂಲ: 


ಮೂಲ: 


ಮೂಲ: 


(ಇದರ ವಿವರಗಳನ್ನು "ತತ್ವತ್ರಯ'ದ ಈಶ್ವರ ಪ್ರಕರಣದಲ್ಲಿ 
ಕಾಣಬಹುದು) : 


ವಿಭವಮಾವದು - ರಾಮಕೃಷ್ಣಾದ್ಯವತಾರಂಗಳ್‌, 


ಮೂರನೆಯದಾದ ಪರಮಾತ್ಮನ ಅವತಾರ ರೂಪಕ್ಕೆ "ಎಭವ' ಎಂದು 
ಹೆಸರು. ಮತ್ಸ್ಯ, ಕೂರ್ಮ, ವರಾಹ, ರಾಮ, ಕೃಷ್ಣ, ಈ 
ರೀತಿಯಾಗಿರುವ ಹಲವಾರು ಅವತಾರಗಳೇ ವಿಭವ ಎನಿಸುವುದು. 


(ಇದರ ವಿವರಗಳೂ "ತತ್ವತ್ಪಯ'ದ ಈಶ್ವರ ಪ್ರಕರಣದಲ್ಲಿ ಲಭ್ಯ) 
ಅಂತರ್ಯಾಮಿತ್ವಮ್‌ -ಇರಂಡುಪಡಿ ಪಟ್ಟಿರುಕ್ಕುಂ. 


ನಾಲ್ಕನೆಯದಾಗಿ ಹೇಳಲ್ಪಟ್ಟ ಪರಮಾತ್ಮನ ಅಂತರ್ಯಾಮಿ ಸ್ವರೂಪವು 
ಎರಡು ವಿಧವಾಗಿದೆ. 


ಅದಾವದು - "ಅಡಿಯೇನುಳ್ಳಾನ್‌'! ಎನ್ರುಂ "ಎನದಾವಿ'2 ಎನ್ರುಂ 
"ಎನ್ನುಯಿರ್‌' ಎನ್ನುಂ ಶೊಲ್ಲುಹಿರಪಡಿಯೇ ಆತ್ಮಾವುಕ್ಕುಳ್ಳುಂ; 

ಆ ಎರಡರಲ್ಲಿಮೊದಲನೆಯದಾಗಿ "ಅಡಿಯೇನುಳ್ಳಾನ್‌' (ಈ ದಾಸನ 
ಒಳಗಿದ್ದಾನೆ) ಎಂದೂ "ಎನದಾವಿ' (ನನ್ನ ಆತ್ಮ) ಎಂದೂ "ಎನ್ನುಯಿರ್‌' 
(ನನ್ನ ಉಸಿರು) ಎಂದೂ ನಮ್ಮಾಳ್ವಾರರಿಂದ "ತಿರುವಾಯ್ಕೆಳಿ' 
ಗ್ರಂಥದಲ್ಲಿ ಹೇಳಲ್ಪಡುವಂತೆ ಜೀವಾತ್ಮನ ಒಳಗೂ; 
"ಪೋದಿರ್ಯಮಲವೆನ್ನೆಂಜಂ. "ಪುಹುಂದು'3  ಎನ್ರುಂ; 
"ಅರವಿಂದಪ್ಪಾವೈಯುಂ ತಾನುಂ ಅಹಂಪಡಿವನ್ನು ಪುಹುನ್ನು'4 
ಎನ್ರುಂ; "ಪುನ್ನಿಯಿಲ್‌ಪುಹುನ್ನು ಎನ್ಸಾಲ್‌ ಆದರಂ ಪೆರುಹವೈತ್ತ 
ಅಳಹನ್‌'5 ಎಂದೂ; "ಉಳ್ಳುವಾರುಳ್ಳಿತೆಲ್ಲಾಂ ಉಡನಿರುನ್ನರುದಿ'6 
ಎನ್ರುಂ ಶೊಲ್ಲುಹಿರಪಡಿಯೇ; 


1 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಅಂತರ್ಯಾಮಿಸ್ವರೂಪ ಎರಡನೆಯ ವಿಧವಾಗಿ, "ಅರಳಿದ 


`` ಕಮಲದಂತಹ ನನ್ನ ಹೃದಯವನ್ನು ಪ್ರವೇಶಿಸಿ' ಎಂಬಂತೆಯೂ 


ಮೂಲ: 


"ತಾವರೆ ಹೂವಿನಲ್ಲಿರುವ ಮಹಾಲಕ್ಷ್ಮಿಯೂ ತಾನೂ: ಬಂದು ನನ್ನ" 
ಹೃದಯನ್ನು ಪ್ರವೇಶಿಸಿ' ಎಂಬಂತೆಯೂ "ನನ್ನ ಬುದ್ಧಿಯಲ್ಲಿ ಪ್ರವೇಶಿಸಿ 
ನನ್ನವಿಷಯದಲ್ಲಿಆದರವನ್ನು ಉಕ್ಕಿಹರಿಸಿದ' ಎಂಬಂತೆಯೂ, "ಎಲ್ಲರ 
ಮನದಲ್ಲೂಜೊತೆಯಲ್ಲೇ ಇದ್ದುಎಲ್ಲವನ್ನೂ ಅರಿತು' ಎಂಬಂತೆಯೂ 
ಹೇಳಲ್ಲಡುವಂತೆ. 


ಲಕ್ಷ್ಮೀಸಹಿತಮಾಯ್‌, ವಿಲಕ್ಷಣ On ಕ್ರಹನಾಯ್‌ಕ್ಕೊಂಡು 
ಹೃದಯಕಮಲತುಕ್ಳೀ ಸಕಲ ಪ್ರವೃತ್ತಿ ನಿವೃತ್ತಿಹಳ್ಳೆಯುಂ ಸದಾವಲೋಕನಂ 
ಪಣ್ಣಿಕ್ಕೊಂಡು ಎಳುಂದರುಳಿಯಿರುಕ್ಕುಮಿರುಪ್ಪು 


ಲಕ್ಷ್ಮೀಸಮೇತನಾಗಿ ಎಲಕ್ಷಣ ವಿಶಿಷ್ಟ ವಿಗ್ರಹನಾಗಿದ್ದು ಹೃದಯ 
ಕಮಲದಲ್ಲಿ ಜೀವಾತ್ಮನ ಸಕಲ ಪ್ರವೃತ್ತಿಗಳನ್ನೂ, ನಿವೃತ್ತಿಗಳನ್ನೂ 
ಸದಾಕಾಲ ನೋಡುತ್ತ ಬಿಜಯ ಮಾಡಿಸಿರುವ ರೂಪವು `ಒಂದು 


" `ರೀತಿಯಾಗಿದೆ. 


ಮೂಲ: 


ಹೀಗೆ ಜೀವಾತ್ಮನ ಒಳಗಿರುವುದು ಹಾಗೂ ಜೀವಾತ್ಮನ ಧರಿಸಿರುವ 
ದೇಹದಲ್ಲಿನ ಹೃದಯ ಕಮಲದಲ್ಲಿರುವುದು ಎಂಬುದಾಗಿ ಅಂತರ್ಯಾಮಿ 
ಸ್ವರೂಪವು ಎರಡು ಬಗೆಯಾಗಿದೆ. 


ಅರ್ಚಾವತಾರಮಾವದು "ತಮರುಹನ್ನದೆವಧುವಂ ಅವ್ಳುರು 
ವನ್ಹಾನೇ'? ತಮರುಹನ್ಹದಪ್ಪೇರ್‌ ಮತ್ತಪ್ಟೇರ್‌' ಎನ್ನಿರಪಡಿಯೇ 
ತನಕ್ಕೆನ್ನಓರುರುವಂ ಒರುಪೆಯರುಮಿನ್ರಿಕ್ಕೇ ಆಶ್ರಿತರ್‌ ಉಹನ್ನಪಡಿ 
ವಡಿವಾಹವುಂ; ಅವರ್‌ಹಳ್‌ ಇಟ್ಟದೇ ಪೆಯರಾಹವುಂ; 

ಐದನೆಯದಾದ ಅರ್ಚಾಸ್ಟರೂಪವನ್ನು ಈ ಸೂತ್ರದಲ್ಲಿ ವಿವರಿಸುತ್ತಾರೆ. 


12 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ 


ಅರ್ಚಾವತಾರವೆಂದರೆ ;- "ಭಕ್ತರು ಮೆಚ್ಚಿದ ರೂಪವೇ ಅವನ ರೂಪ; 
ಭಕ್ತರು ಮೆಚ್ಚಿ ಕರೆದದ್ದೇ ಅವನ ಹೆ ಹೆಸರು” ಎಂಬಂತೆ ತನಗಾಗಿ ಒಂದು 
ರೂಪವೂ. ಹೆಸರು ಇಲ್ಲದವನಾಗಿ 88,30) SIAT 
ರೂಪವುಳ್ಳವನಾಗಿಯೂ ಅವರಿಟ್ಟ ಹೆಸರನ್ನೇ ಉಳ್ಳವನಾಗಿಯೂ; 


: ಸರ್ವಜ್ಞನಾಯಿರುಕ್ಕಚಿಯ್ದೇ ಅಜ್ಞನೈಪ್ಲೋಲೇಯುಂ ಸರ್ವಶಕ್ತನಾಯಿ 


ರುಕ್ಕ ಚ್ಲೆಯ್ದೇ ಅಶಕ್ತನೈಪ್ಪೋಲೇಯುಂ; ಅವಾಪ್ತಸಮಸಕಾಮನಾಯಿ 
ರುಕ್ಕ ಚ್ವಿಯ್ದೇ ಸಾಪೇಕ್ಷನೈಪ್ಲೋಲೇಯುಂ; ಸರ್ವರಕ್ಷಕನಾಯಿರುಕ್ಕ 
ಚಯ: ರಕ್ಷ್ಯಮ್ಹೋಲೇಯಂಂ, ಸ್ವಸ್ವಾಮಿಭಾವತ್ತೈ ಮಾರಾಡಿಕ್ಕೊಂಡು 
ಕಣ್ಣುಕ್ಕು ವಿಷಯಮಾಮೃಡಿ, ಸರ್ವಸುಲಭನಾಯ್‌ಕ್ಕೊಂಡು 
ಕೋಯಿಲ್‌ಹಳಿಲುಂ, ಗೃಹಂಗಳಿಲುಂ, ದೇಶಕಾಲಾವಧಿಯಿ 
ಎಳುಂದರುಳಿ ಇರುಕ್ಕುಂ ನೆ. 


(ಸರ್ವಜ್ಞ) ಎಲ್ಲವನ್ನೂ ಅರಿತವನಾಗಿದ್ದರೂ ಏನೂ 
ಅರಿಯದವನಂತೆಯೂ, ಎಲ್ಲವನ್ನೂ ಸಾಧಿಸಬಲ್ಲ. ಸರ್ವಶಕ್ತನಾಗಿದ್ದರೂ 
ಏನೂ ಕೈಲಾಗದ ಅಶಕ್ತನಂತೆಯೂ, (ಅವಾಪ್ತ ಸಮಸಕಾಮ) 
ಎಲ್ಲವನ್ನೂ ಹೊಂದಿ ಪರಿಪೂರ್ಣ ತೃಪನಾಗಿದ್ದರೂ ಏನನ್ನೋ ನಮ್ಮಿಂದ 
ಅಪೇಕ್ಷಿಸುವವನಂತೆಯೂ, ಎಲ್ಲರನ್ನೂ ರಕ್ಷಿಸುವವನಾಗಿದ್ದರೂ (ರಕ್ಷಕ) 
ನಮ್ಮಿಂದ ರಕ್ಷಿಸಲ್ಪಡಬೇಕಾದವನಂತೆಯೂ. (ರಕ್ಷ್ಯ) ತಾನು ಸ್ವಾಮಿ, 
ನಾವುಗಳು ದಾಸರು ಎಂಬ ಸ್ವಾಮಿದಾಸ ಸ್ವಭಾವವನ್ನೇ ಮಾರ್ಪಡಿಸಿ 
ಕೊಂಡು, ಎಲ್ಲರ ಕಣ್ಣಿಗೂ ಕಾಣುವಂತೆ ಸರ್ವಸುಲಭನಾಗಿ 
ದೇವಾಲಯಗಳಲ್ಲೂ ಮನೆಗಳಲ್ಲೂ ಇಂತಹ ಪ್ರದೇಶ, ಇಂತಹ ಕಾಲ 
ಎಂಬ ನಿಯಮವಿಲ್ಲದೆ ಬಿಜಯಮಾಡಿಸಿರುವಿಕೆಯಾಗಿದೆ. 


It ಸ್ವಾಮಿ ಪಿಳ್ಳಿ 3 ಲೋಕಾಚಾರ್ಕರ್‌ ತಿರುವಡಿಗಳೇ ಶರಣಂ 1. 
11 ಜೀಯರ್‌ ತಿರುವಡಿಗಳೇ ಶರಣಂ II 


13 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಪುರುಷಾರ್ಥ ಸ್ವರೂಪ, ನಿರೂಪಣ ಪ್ರಕರಣಮ್‌ 


.ಅರ್ಥಪಂಚಕದಲ್ಲಿ ಅರಿಯಬೇಕಾದ್ದರಲ್ಲಿ ಮೂರನೆಯದಾದ "ಪುರುಷಾರ್ಥ 


-ಸ್ವರೂಪದ' ಐದು ಪ್ರಕಾರಗಳನ್ನು ಈ ಪ್ರ ಕರಣದಲ್ಲಿ ನಿರೂಪಿಸುತ್ತಾರೆ. 
ಅದರಲ್ಲಿ ಪ್ರಥಮವಾಗಿ ಧರ್ಮ > ಪುರುಷಾರ್ಥವನ್ನು ವಿವರಿಸುತ್ತಾರೆ. 


ಮೂಲ: ಪುರುಷಾರ್ಥಂಗಳಿಲ್‌ - ಧರ್ಮಮಾವದು - ಪ್ರಾಣಿರಕ್ಷಣತುಕ್ಕು 


ಉದಾ:- 


ಮೂಲ: 


ಉರುಪ್ಪಾಹ ಪಣ್ಣುಂ BB, ವಿಶೇಷಂಗಳ್‌. 


ಪುರುಷಾರ್ಥಗಳಲ್ಲಿ "ಧರ್ಮ'ವೆಂದರೆ ಲೋಕದಲ್ಲಿರುವ ಎಲ್ಲ 
ಪ್ರಾಣಿಗಳ ರಕ್ಷಣೆಗೆ ಅನುವಾಗುವಂತೆ ಮಾಡುವ ವೃತ್ತಿ ವಿಶೇಷಗಳು. 


ಇಷ್ಟುಪೂರ್ತಗಳು, ಮಾತಾಪಿತೃ ಸೇವೆ, ಗುರುಶುಶ್ರೂಷೆ ಇತ್ಯಾದಿಗಳು. 


ವೇದ ಮಂತ್ರಸಹಿತವಾದ ಯಜ್ಞ ಯಾಗಾದಿಗಳು - "ಇಷ್ಟಿ ಎನಿಸುತ್ತವೆ. 
ಮರ ನೆಡುವುದು, ಕೆರೆ, ಬಾವಿ ಕಟ್ಟಿಸುವುದು, ಅನ್ನಸತ್ರ, ಅರವಟ್ಟಿಗೆ 
ಇಡಿಸುವುದೇ ಮುಂತಾದ ಸಮಾಜಸೇವೆ ಕಾರ್ಯಗಳು - "ಪೂರ್ತ' 
ಎನಿಸುತ್ತವೆ. 


ಅರ್ಥಮಾವದು-ವರ್ಣಾಶ್ರಮಾನುರೂಪಮಾಹ ಧನಧಾನ್ಯಾದಿಹಳ್ಳಿ 
ಸಂಗ್ರಹಿತ್ರು ದೇವತಾವಿಷಂಗಳಿಲುಂ, ಪೈತ್ವಕಮಾನ es, 
ಪ್ರಾ ಣಿಗಳ್‌ ವಿಷಯಮಾಹವುಂ,. ಉತೃೃಷ್ಟಮಾನ 
ದೇಶಕಾಲಪಾತ್ರಂಗಳ್ಳೆ ಅರಿನ್ನು ಧರ್ಮಬುದ್ಧಾ ಶ್ಯವೃಯಿಕ್ಕೈ. ಹ 


ಅರ್ಥಪುರುಷಾರ್ಥವೆಂದರೆ - ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 
ರೆಂಬ ನಾಲ್ಕು ವರ್ಣಗಳು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, 
ಸನ್ಯಾಸಗಳೆಂಬ ನಾಲ್ಕು ಆಶ್ರಮಗಳು. ನಾಲ್ಕುವರ್ಣದಲ್ಲಿರುವ ನಾಲ್ಕು 
ವಿಧವಾದ ಆಶ್ರಮಿಗಳಿಗೂ ಧನಧಾನ್ಯಗಳನ್ನು ಸಂಗ್ರಹಿಸಲು ಬೇರೆ 


14 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: 


ಮೂಲ: 


ಬೇರೆ ಶಾಸ್ಟ್ರೋಕವಾದ ನಿಯಮಗಳಿವೆ, ಆ ಪ್ರಕಾರವಾಗಿ ವರ್ಣ, 
ಆಶ್ರಮಾನುರೂಪ ವಾಗಿಧನಧಾನ್ಯಾ ದಿಗಳನ್ನು ಸಂಗ್ರಹಿಸಿ, ಅವನ್ನು 
ದೇವತೆಗಳನ್ನು ಕುರಿತು ಮಾಡುವ ಯಜ್ಞ, ಯಾಗಾದಿಗಳಲ್ಲೂ ag, 
ದೇವತೆಗಳನ್ನು ಕುರಿತು ಮಾಡುವ ಶಾ ್ರಿದ್ದಾದಿ ಕರ್ಮಗಳಲ್ಲೂ 
ಭೂತದಯಯಿಂದ ಪ್ರಾಣಿಗಳಿಗೆ ನೀಡುವುದೂ, ಸತ್ಪಾತ್ರರಾಗಿರು 
ವವರಿಗೆ ದೇಶಕಾಲಗಳನ್ನರಿತು ಧರ್ಮಬುದ್ಧ್ಯಾ ಆ ಧನಧಾನ್ಯಾದಿಗಳನ್ನು 
ವ್ಯಯ ಮಾಡುವಿಕೆಯಾಗಿದೆ. 

ಎಂದರೆ ಇಷ್ಟಬಂದಂತೆ ಧನಧಾನ್ಯಗಳನ್ನು ಸಂಗ್ರಹಿಸಿ ತನ್ನ ಸ್ವಾರ್ಥಕ್ಕೆ 
ವ್ಯಯಿಸುವುದು "ಅರ್ಥ'ವಲ್ಲ, ಶಾಸ್ತ್ರೋಕ್ತ ರೀತಿಯಲ್ಲಿ ಸಂಗ್ರಹಿಸಿ 
ಧರ್ಮಬುದ್ಧ್ಯಾ ವ್ಯಯ ಮಾಡಿದರೆ ಮಾತ್ರ ಅದು ಅರ್ಥಪುರುಷಾರ್ಥ 
ಎಂಬುದಾಗಿದೆ. 


ಕಾಮಮಾವದು - ಐಹಲೌಕಿಕಮಾಯುಂ, ಪಾರಲೌಕಿಕಮಾಯುಂ 
ದ್ವಿವಿಧಮಾಯಿರುಕ್ಕುಂ. 

ಕಾಮ ಪುರುಷಾರ್ಥವು ಐಹಲೌಕಿಕ - ಎಂದರೆ ಈ ಲೋಕದಲ್ಲಿ 
ಪಡೆಯುವುದು; ಮತ್ತು ಪಾರಲೌಕಿಕ - ಪರಲೋಕದಲ್ಲಿ 
ಪಡೆಯುವಂತಹುದು ಎಂಬುದಾಗಿ ಎರಡು ವಿಧವಾಗಿದೆ. 


ಇಹಲೋಕತ್ತಿಲ್‌ ಕಾಮಮಾವದು - ad, ಮಾತೃ ರತ್ನ, ಧನ, 


ಧಾನ್ಯ- ವಸ್ಟ ಸ್ರ- ಅನ್ನ - ಪಾನ - ಪುತ್ರ- ba Ti re - 
ಕ್ಷೇತ್ರ - ಚನ್ನನ - 11 ತಾಂಬೂಲಾದಿ ಪದಾರ್ಥಂಗಳಿಲ್‌ 
ಶಬ್ದಾದಿ ವಿಷಯಾನುಭವತ್ತಾಲ್‌ ವನ್ನ ಸುಖ ವಿಶೇಷಂಗಳ್‌. 
ಇಹಲೋಕದಲ್ಲಿನ ಕಾಮವೆಂದರೆ - ಈ ಜನ್ಮದಲ್ಲಿ ಏರ್ಪಟ್ಟ ಶರೀರಕ್ಕೆ 
ಸಂಬಂಧಪಟ್ಟ ಬಂಧು ಬಾಂಧವ ಹಾಗೂ ಶರೀರಕ್ಕೆ ಸುಖವನ್ನು 
ನೀಡುವುಗಳಿಂದ ಏರ್ಪಡುವ ಅನುಭವವಾಗಿದೆ. 


15 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


> ಶರೀರ ಬಂಧುಗಳೆಂದರೆ: - ತಂದೆ, ತಾಯಿ, ಪುತ್ರ, ಮಿತ್ರ, ಪತ್ನಿ 
ಇತ್ಯಾ ದಿಯಾಗಿರುವರು. 


| ಕದಿ ಎಷಯಾಸುಭದಕೆ ಅವಶ್ಯಕವಾದವುಗಳು -ರತ್ನ ಧನ, ಧಾನ 
ಸ್ರ ಅನ್ನ ಪಾನ, ಗೃಹ, ಕ್ಷೇತ್ರ, ಚಂದನ, ಕುಸುಮ, ತಾಂಬೂಲಾದಿ 
ಹ ಗಳು, 


ಹೀಗೆ ಇವೆಲ್ಲವುಗಳಿಂದ ಈ ಲೋಕದಲ್ಲಿ ಈ ಶರೀರದಲ್ಲಿ ಪಡೆಯುವ 
:: ಸುಖವಿಶೇಷವು 'ಐಹಲೌಕಿಕ ಕಾಮ' ಎನಿಸಲ್ಪಡುತ್ತದೆ. 


ಮೂಲ: ಪರೆಲೋಕತಿಲ್‌' ಕಾಮಮಾವದು - ಇದಿಲ್‌ ವಿಲಕ್ಷಣಮಾಯ್‌, 
T ತೇಜೋರೂಪಮಾನ ಸ್ಪರ್ಗಲೋಕಂಗಳಿಲೇ ಶೆನ್ರು, ಪಶಿ, ದಾಹ, 
ಶೋಕ, ಮೋಹ, ಜರಾ, ಮರಣಾದಿಗಳಿನ್ರಿಕ್ಕೇ. ಆರ್ಜಿತ್ತಪುಣ್ಯತ್ತು 
ಕ್ಯೀಡಾಹ ಅಮೃತಪಾನಂ ಪಣ್ಣಿ ಅಪ್ಪರಸ್ಸುಕ್ಳಳೋಡೇ ಶಬ್ದಾದಿ 
ವಿಷಯಾನುಭವಂ ಹಣ್ಣುಹೈ. 

"-ಪರಲೋಕದಲ್ಲಿನ ಕಾಮವೆಂದರೆ - ಇಹಲೋಕದ ಕಾಮಕ್ಕಿಂತ 
5; :ವಿಲಕ್ಷಣವಾಗಿರುವುದಾಗಿ ತೇಜಸಿನಿಂದ ಬೆಳಗುವ ಸ್ವರ್ಗಲೋಕಗಳಿಗೆ 
ಹೋಗಿ ಹಸಿವು, ದಾಹ ದುಃಖ, ಮೋಹ, ಮುಫ್ಪು ಸಾವುಗಳಿಲ್ಲದೆ, 
ತಾನು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಸಂಪಾದಿಸಿದ ಪುಣ್ಯಕ್ಕೂ 
ಅನುಗುಣವಾಗಿ ಅಮೃತಪಾನ ಮಾಡಿ ಅಪ್ಪರಸ್ವೀಯರೊಡನೆ ಶಬ್ದಾದಿ 

; .ವಿಷಯಗಳನ್ನು ಅನುಭವಿಸುವಿಕೆಯಾಗಿದೆ. 


ಮೂಲ: ಆತ್ಮಾನುಭವಮಾವದು - ದುಃಖ ನಿವೃಶ್ತಿಮಾತ್ರಮಾನ ಕೇವಲಾತ್ಮಾನು 
Bed ಮಾತ್ರತ್ವೈಯುಂ 'ಮೋಕ್ಷ”ಮೆನ್ರು ತೊಲ್ಲುವರ್‌ಹಳ್‌. 


"ಆತ್ಮಾನುಭವ' ಎಂದು ನಾಲ್ಕನೆಯದಾಗಿ ಹೇಳಲ್ಪಟ್ಟ ಪುರುಷಾರ್ಥವನ್ನು 
ತಿಳಿಸುತ್ತಾರೆ. 


16 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


"ಆತ್ಮಾನುಭವವೆಂದರೆ - ದುಃಖ ನಿವೃತ್ತಿ ಮಾತ್ರವಾದ ಕೇವಲ 
ಆತ್ಮಾನುಭವ ಮಾತ್ರ ಇದನ್ನೂ "ಮೋಕ್ಷ' ಎಂದು ಹೇಳುತ್ತಾರೆ. 
“ಹೇಳುತ್ತಾರೆ' ಎಂಬುದರಿಂದ ಸೂತ್ರಕಾರರಿಗೆ ಇದನ್ನು ಮೋಕ್ಷವೆಂದು 
ಹೇಳುವುದರಲ್ಲಿ ಅಭಿಪ್ರಾಯವಿಲ್ಲ ಎಂಬುದು ವ್ಯಕ್ತವಾಗುತ್ತದೆ, 
ಏಕೆಂದರೆ ಈ ಸಿದ್ಧಾಂತದ ಪ್ರಕಾರ ಅನಿಷ್ಟ ನಿವೃತ್ತಿ ಪೂರ್ವಕ ಇಷ್ಟ 
ಪ್ರಾಪ್ತಿಯೇ ಮೋಕ್ಷ ಎಂಬುದಾಗಿದೆ. ಆದ್ದರಿಂದ ಕೇವಲ ಅನಿಷ್ಠವಾದ 
ದುಃಖ ನಿವೃತ್ತಿ ಮಾತ್ರವಾಗಿ ಆತ್ಮಾನುಭವ ಮಾತ್ರವಾಗಿರುವುದನ್ನು 
"ಮೋಕ್ಷವೆಂದು ಹೇಳುವುದು ಸೂತ್ರಕಾರರಿಗೆ ಸಮೃತವಲ್ಲದ್ದಾಗಿದೆ. 
ಆದರೆ ಪುರುಷಾರ್ಥಗಳಲ್ಲಿ ಈ "ಆತ್ಮಾನುಭವ'ವನ್ನು ಶಾಸ್ತ್ರಗಳು 
ಒಪ್ಪಿರುವುದರಿಂದ ಸೂತ್ರಕಾರರು ಪುರುಷಾರ್ಥಗಳ ಸಾಲಿನಲ್ಲಿ ಈ 
ಆತ್ಮಾನುಭವವನ್ನೂ ಸೇರಿಸಿ "ಹೇಳುತ್ತಾರೆ' ಎಂಬುದಾಗಿ ಅದನ್ನು 
ನಿರೂಪಿಸಿದ್ದಾರೆ. 


` ಮೂಲ: ಇನಿ ಭಗವದನುಭವರೂಪಮಾನ ಪರಮಪುರುಷಾರ್ಥ ಲಕ್ಷಣ 


ಮೋಕ್ಷಮಾವದು - ಪ್ರಾರಬ್ಧಕರ್ಮಶೇಷಮಾಯ್‌, ಅವಶ್ಯಮನು 
ಭಾವ್ಯಮಾನ ಪುಣ್ಯಪಾಪಂಗಳ್‌ ನಶಿತ್ತು "ಅಸ್ತಿ ಜಾಯತೇ 
ಪರಿಣಮತೇ, ವಿವರ್ಧತೇ, ಅಪಕ್ಷೀಯತೇ, ಎನಶೃತಿ ಎನ್ನಿರಪಡಿಯೇ 
ಷಡ್ಬಾವ ವಿಕಾರಾಸ್ಟ್ಪಗಛಮಾಯ್‌ ತಾಪತ್ರಯಾಶ್ರಯಮಾಯ್‌, 
Wiss pews, ಮರೈಷ್ಟಿತ್ತು ವಿಪರೀತಜ್ಞಾನತ್ತೈ ಜನಿಷ್ಟಿಕ್ಕ 
ಕೃಡವದಾಯ್‌, ಸಂಸಾರವರ್ಧಕಮಾನ ಸ್ಥೂಲ ಶರೀರತ್ರೈ 
ಉಪೇಕ್ಷಿಯೊಡೇ ಪೊಹಟ್ಟು 


ಪುರುಷಾರ್ಥಗಳಲ್ಲಿ ಐದನೆಯದಾಗಿ ಹೇಳಲ್ಪಟ್ಟ "ಮೋಕ್ಷ'ದ 
ಉತ್ಕೃಷ್ಟವಾದ ವಿಧವನ್ನು ವಿಸ್ತರವಾಗಿ ಈ ಸೂತ್ರದಲ್ಲಿನಿರೂಪಿಸುತ್ತಾರೆ. " 


ಇನ್ನು ಭಗವಡನುರೂಪವಾದ ಪರಮ ಪುರುಷಾರ್ಥ ಲಕ್ಷಣ 


17 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ; 


ಮೋಕ್ಷವೆಂದರೆ - ಎಂದು ಆರಂಭಿಸುತ್ತಾರೆ. ಇಲ್ಲಿ ಈ ಮೋಕ್ಷವನ್ನು 
“ಪರಮಪುರುಷಾರ್ಥ'ವೆಂದು ವಿಶೇಷಿಸಿ ತಿಳಿಸಿರುವುದರಿಂದ ಉಳಿದ 
ನಾಲ್ಕಕ್ಕಿಂತ ಇದು ಉತ್ಕೃಷ್ಟವಾದದ್ದು ಎಂಬುದು ಸೂಚಿತವಾಗಿದೆ. ಈ 
ಭಗವದನುರೂಪಮೋಕ್ಷ ಪುರುಷಾರ್ಥವೆಂದರೆ - ಪ್ರಾರಬ್ಧಕರ್ಮದ 
ಉಳಿಕೆಯಾಗಿ, ಅವಶ್ಯಕವಾಗಿ ಅನುಭವಿಸಿಯೇ ತೀರಬೇಕಾದ 
ಪುಣ್ಯಪಾಪಗಳೆಲ್ಲ tress ಆಸ್ತಿ-ಇದೆ, ಜಾಯತೇ ಹುಟ್ಟುತ್ತದೆ; 
ಪರಿಣಮತೇ - ಮಾರ್ಪಾಡು 'ಹೊಂದುತ್ತದೆ; ವಿವರ್ಧತೇ ದ 
ವರ್ಧಿಸುತ್ತದೆ; ಅಪಕ್ಷೀಯತೇ - ಕ್ಷೀಣಿಸುತ್ತದೆ; ವಿನಶ್ಯತಿ - 
ನಾಶವಾಗುತ್ತದೆ; ಎಂಬಂತೆ ಆರುವಿಧವಾದ ವಿಕಾರಗಳಿಗೆ ಆಸ್ಪದವಾಗಿ; 


, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಎಂಬ ಮೂರು ವಿಧವಾದ 


ತಾಪಗಳಿಗೆ ಆಶ್ರಯವಾಗಿ, ಪರಮಾತ್ಮನ ಸ್ವರೂಪವನ್ನು ಮರೆಸಿ, 
ಶರೀರವೇ ಆತ್ಮಾ ಎಂಬ ವಿಪರೀತ ಜ್ಞಾನವನ್ನು 
EN ಸಂಸಾರವನ್ನು ಬೆಳೆಸುವ ಸ ಸ್ಥೂಲ 
ಶರೀರವನ್ನು ಉಪೇಕ್ಷೆಯಿಂದ ಕೊಡವಿ ಕಡು; 


ಸುಷುಮ್ನಾನಾಡಿಯಾಲೇ, ಶಿರಕಪಾಲತ್ರೈ ಭೇದಿತ್ತು ಪುರಪ್ಪಟ್ಟು 


7 ಸೂಕ್ಷ್ಮ ಶರೀರತ್ತೋಡೇ ವಾನೇರ ವಳಿಪೆತ್ತು "ಮನ್ನುಜ್ಯಡಮ್‌ 
i ಕದಿರೋನ್‌ ಮಂಡಲತ್ರಿನನ್ನಡುವುಳನ್ನದೋರಿಲ್ಲಿಯಿನ್‌ ಊಡು 


ಪೋಯ್‌'1 ಸೂಕ್ಷ್ಮಶರೀರತ್ತೈಯುಂ, ವಾಸನಾರೇಣುವೈಯುಂ 
ವಿರಜಾಸ್ಥಾನತ್ತಾಲೇ ಕಳಿತ್ರು 


ಸುಷಮ್ನಾ ನಾಡಿಯ ಮೂಲಕವಾಗಿ ಶಿರಃಕಪಾಲವನ್ನು ಭೇದಿಸಿ ಆ 
ಸ್ಥೂಲ, ಶರೀರದಿಂದ ಹೊರಟು, ಸೂಕ್ಷ್ಮ ಶರೀರದ ಮೂಲಕ 
ನಭೋಮಂಡಲದ ದಾರಿ ಹಿಡಿದು, ಸೂರ್ಯ ಮಂಡಲದ ಮಧ್ಯದಲ್ಲಿ 
(ನಡುವೆ) ತೂರಿ ಹೋಗಿ ಆ ಸೂಕ್ಷ್ಮ ಶರೀರವನ್ನೂ, 


18 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ವಾಸನಾರೇಣುವನ್ನೂ (ಸ್ಥೂಲ ಶರೀರದೊಡನಿದ 3 ಸಂಬಂಧ) ಆ 


ಪರಮಪದದಲ್ಲಿರುವ ! ದಿವ್ಯವಾದ ವಿರಜಾನ ನದಿಯಲ್ಲಿನ ಸ್ನಾನದಿಂದ 
'ಕಳೆದು; 


ಮೂಲ: ಸಕಲ ತಾಪಂಗಳುಂ ಆರುಮ್ಹಡಿ, ಅಮಾನವಕರಸ್ಪರ್ಶಮುಂ ಹೆತ್ತು 
ಶುದ್ಧ ಸತಾ 2 REAR, ಪಂಚೋಪನಿಷಣ್ಮಯಮಾಯ್‌, 
ಜ್ಞಾನಾನಂದ ಜನಕಮಾಯ್‌, ಭಗವದನುಭವೈಕ ಪರಿಕರಮಾಯ್‌, 


'ಒಳಿಕ್ಕೊಂಡ ಶೋದಿಯುಮಾಯ್‌'2 ಇರುಕ್ಕಿರ ಅಪ್ರಾ ಕೃತ 
an, ಹತ ್ರೈಪ್ಟೆತ್ತು 


ಸಕಲತಾಪಗಳೂ ನೀಗುವಂತೆ, ವಿರಜಾನದಿಯಲ್ಲಿರುವ ಅಮಾನವನ 

ಕರಸ್ಪರ್ಶವನ್ನು ಪಡೆದು, ಶುದ್ಧಸತ್ತ್ವದಿಂದಾದ, ಪಂಚೋಪನಿಷಣ್ಣಯ 

(ವಿಶ್ವಂ, ನಿವೃತ್ತ, ಸರ್ವ, ಪರಮೇಷ್ಠಿ ಪುಮಾನ್‌ ಎಂಬ ಶುದ್ಧಸತ್ವದ 

ಐದು ತತ್ವಗಳಿಗೆ ಉಪನಿಷತ್‌ ಎಂದು ಹೆಸರು. ಅವುಗಳಿಂದಾದ ದಿವ್ಯ 

ದೇಹ)ವಾಗಿ, ಜ್ಞಾನ ಆನಂದಗಳನ್ನೇ ಉಂಟುಮಾಡುವಂತಹುದಾಗಿ 

ಭಗವದನುಭವಕ್ಕಿ ಮಾತ್ರ ಪರಿಕರವಾಗಿ, "ಜ್ಯೋತಿರ್ಮಯ'ವಾದ 
" ಪ್ರಾಕೃತವಲ್ಲದೆ ಶರೀರ ಪಡೆದು; 


ಮೂಲ: "ಮುಡಿಯುಡೈವಾನವರ್‌ ಮುರೈಮುರೈ ಎದಿರ್‌ಕೊಳ್ಳ'3 
ನಿರತಿಶಯಾನಂದಮಾಯಮಾನ ತಿರುಮಾಮಣಿಮಂಡಪತ್ತೈ 
ಪ್ರಾಪಿತ್ರು ಲಕ್ಷ್ಮೀಸಹಿನಾಯ್‌, ಭೂಮಿ -ನೀಳಾನಾಯಕನಾಯ್‌ 
ವಿಲಕ್ಷಣ ವಿಗ್ರಹಯುಕ್ತನಾಯ್‌, "ಕುಳುಮಿತ್ರೇವರ್‌ ಕುಳಾಂಗಳ್‌ 
ಕೈತೊಳಚ್ಚೋದಿವೆಳ್ಳತ್ತಿನುಕ್ಳೇ ಎಳುವದೋರುರು'4 ವಾನ Oe 
ವೈಕುಂಠನಾಥನೈ ನಿತ್ಯಾನುಭವಂ ಪಣ್ಣಿ ನಿತ್ಯಕಿಂಕರ ಸ್ವಭಾವನಾಹೈೆ. 
ಶ್ರೀ ವೈಕುಂಠ ಲೋಕಕ್ಕೆ ನಾವೇ ಅರಸರೆಂಬಂತೆ ಕಿರೀಟವನ್ನು ತೊಟ್ಟ 
‘Ag, ಸೂರಿಗಳು ಎದಿರ್ಗೊಳ್ಳಲಾಗಿ, ನಿರತಿಶಯಾನಂದವಾದ 


19 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ದಿವ್ಯಮಣಿಮಂಟಪವನ್ನು ಸೇರಿ, ಲಕ್ಷ್ಮಿ ಸಹಿತನಾಗಿ ಭೂಮಿ 
ನಾಜ್‌ ವಿಲಕ್ಷಣ ಎಗ್ರ ಹದಿಂದಿರುವ "ನಿತ್ಯ 
ಸೂರಿಗಳೆಲ್ಲರೂ ಒಟ್ಟಾಗಿ ಕೂಡಿ ನಮಸ್ಕರಿಸುವ ಜ್ಯೋತಿ ಪ್ರ san 
ನಡುವಿನಲ್ಲಿ ಎದ್ದುಬಂದ ದಿವ್ಯರೂಪ ಪನಾದ ಶ್ರೀ ವೈಕುಂಠನಾಥನನ್ನು 
ನಿತ್ಯ ಅನುಭವಿಸಿ 'ಅವನಿಗೇ ನಿತ್ಯಕಿಂಕರ ಸ್ವ ಸ್ವಭಾವನಾಗುವಿಕೆಯಾಗಿದೆ. 


ಹೀಗೆ ಭಗವದನುಭವರೂಪಮೋಕ್ಷವು ಜೀವಾತ್ಮನ ಆತ್ಮಂಕಿಕ 
ವೈಭವೋಪೇತ ಪುರುಷಾರ್ಥವಾಗಿರುವುದನ್ನು ಸೂತ್ರಕಾರರು 
ನಿರೂಪಿಸಿದ್ದಾರೆ. 

ಈ ರೀತಿ ಧರ್ಮ, ಅರ್ಥ, ಕಾಮ, ಆತ್ಮಾನುಭವ, ಭಗವದನುಭವ 
ಮೋಕ್ಷಗಳೆಂಬ ಐದು ವಿಧವಾದ ಪುರುಷಾರ್ಥಗಳ ಸ್ವರೂಪ 
ನಿರ್ಣಯವನ್ನು ಈ ಪ್ರಕರಣದಲ್ಲಿ ಮಾಡಿ ಅನುಗ್ರಹಿಸಿದ್ದಾರೆ. 


॥ ಸ್ವಾಮಿ ಪಿಳ್ಳೆ 6 ಲೋಕಾಚಾರ್ಯರ್‌ ತಿರುವಡಿಹಳೇ ಶರಣಂ Il 
॥ ಜೀಯರ್‌ ತಿರುವಡಿಹಳೇ ಶರಣಂ ॥ 


ಉಪಾಯ ಸ್ವರೂಪ ನಿರೂಪಣ ಪ್ರಕರಣಂ 
ಅರ್ಥ ಪಂಚಕೆಗಳಲ್ಲಿ ನಾಲ್ಕನೆಯದಾಗಿ ಹೇಳಲ್ಪಟ್ಟ ಉಪಾಯ ಸ್ವರೂಪವನ್ನು 
ಈ ಪ್ರಕರಣದಲ್ಲಿ ಪ್ರತಿಪಾದಿಸುತ್ತಾರೆ. ; 
ಮೂಲ: ಉಪಾಯಂಗಳಿಲ್‌-ಕರ್ಮಯೋಗಮಾವದು-ಯಜ್ಞ-ದಾನ- 
ತಪೋ - ಧ್ಯಾನ - ಸಂಧ್ಯಾ - ವಂದನ - ಪಂಚಮಹಾಯಜ್ಞ - 


ಅಗ್ಗಿಹೊತ್ರ-ತೀರ್ಥಯಾತ್ರಾ-ಫಣ್ಯಕ್ಷಿತ್ರವಾಸ-ಕಭ್ರ-ಚಾಂದ್ರಾಯಣ- 


ಪುಣ್ಯನದೀಸ್ನಾನ -ವ್ರತ-ಚಾತುರ್ಮಾಸ್ಯ-ಫಲಮೂಲಾಶನ- 


20 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಶಾಸ್ತ್ರಾಬ್ಯಾಸ-ಸಮಾರಾಧನ-ಜಪ-ತರ್ಪಣಾದಿ ಕರ್ಮಾನು 
ಷ್ಠಾನತ್ಪಾಲ್‌ ವನ್ನ ಕಾಯಶೋಷಣತಾಲ್‌ ಪಾಪನಾಶಂ ಪಿರನ್ನು 


ಉಪಾಯಗಳಲ್ಲಿ ಕರ್ಮಯೋಗವೆಂದರೆ "ಯಜ್ಞ, ದಾನ ..... 
ತರ್ಪಣಾದಿ'ಗಳಾದ ಸೂತ್ರದಲ್ಲಿ ಹೇಳಲ್ಪಟ್ಟ ಕರ್ಮಾನುಷ್ಠಾನದಿಂದ 
ಏರ್ಪಟ್ಟ ಶರೀರ ಶೋಷಣೆಯಿಂದ ಪಾಪನಾಶವಾಗಿ 


ಮೂಲ: ಅತ್ವಾಲ್‌ ಇಂದ್ರಿಯದ್ದಾರಾ ಪ್ರಸರಿಕ್ಕಿರ ಧರ್ಮಭೂತಜ್ಞಾನತುಕ್ಕು 
ಶಬ್ದಾದಿಹಳ್‌ ವಿಷಯಮಲ್ಲಾಮೈಯಾಲೇ ವಿಷಯ ಸಾಪೇಕ್ಷ ಪಿರನ್ಹು 
ಯಮ - ನಿಯಮ - ಆಸನ - ಪ್ರಾಣಾಯಾಮ - ಪ್ರತ್ಯಾಹಾರ- 
ಧ್ಯಾನ - ಧಾರಣಾ - ಸಮಾಧಿರೂಪಮಾನ ಅಷ್ಟಾಂಗಯೋಗ . 


ಕ್ರಮತಾಲೇ ಯೋಗಾಭ್ಯಾಸ ಕಾಲತ್ತಳವುಂ ಜ್ಞಾನತಕ್ಕು = 
ವಿಷಯಮಾಕ್ಕುಜ್ಜೆ. 


ಅದರಿಂದ ಇಂದ್ರಿಯಗಳ ಮೂಲಕ ಪ್ರಸಾರವಾಗುವ ಆತ್ಮನ 
ಧರ್ಮಭೂತಜ್ಞಾನಕ್ಕೆ ಶಬ್ದ ರೂಪ, ರಸ, ಸ್ಪರ್ಶ, ಫ್ರಾಣಗಳು 
ವಿಷಯವಲ್ಲದ್ದರಿಂದ. ವಿಷಯ ಬೇಕೆನ್ನುವ ಅಪೇಕ್ಷೆ ಏರ್ಪಟ್ಟು 
ಯಮನಿಯಮಾದಿ ಅಷ್ಟಾಂಗಯೋಗ ಕ್ರಮದಿಂದ ಯೋಗಾಭ್ಯಾಸ 
ಕಾಲಪರ್ಯಂತ ಆ ಜ್ಞಾನಕ್ಕೆ ಜೀವಾತ್ಮನನ್ನುವಿಷಯವಾಗಿಸುವಿಕೆಯಾಗಿದೆ. 
ಇದೇ ಕರ್ಮಯೋಗ ಎನಿಸಲ್ಲಡುತ್ತದೆ. “ಧಾರಣಾ-ಧ್ಯಾನ'' 
ಎಂಬುದು ಸಿದ್ಧಾಂತ ಕ್ರಮ. 


ಮೂಲ: ಇದು ತಾನ್‌ ಜ್ಞಾನಯೋಗತುಕ್ಕು ಸಹಕಾರಿಯಾಯ್‌, ಐಶ್ಚರೃತುಕ್ಕು 
ಸಾ ಸಾಧನ ಮಾಯಿರುಕ್ಕುಂ. 
ಈ ಕರ್ಮಯೋಗವು ಜ್ಞಾನಯೋಗಕ್ಕೆ ಸಹಕಾರಿಯಾಗಿ, ಐಶ್ವರ್ಯವನ್ನು 
ಪಡೆಯಲು ಮುಖ್ಯವಾದ ಸಾಧನವಾಗಿದೆ. 


21 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: ಜ್ಞಾನಯೋಗಮಾವದು - ಇಪ್ಪಡಿಯೋಗಜನ್ಯಮಾನ ಜ್ಞಾನತುಕ್ಕು 
ಹೃದಯಕಮಲಂ, ಆದಿತ್ಯ ಮಂಡಲಂ - ತುಡಕ್ಕಮಾನ ಸ್ಥಲ 


ವಿಶೇಷಂಗಳಿಲೇ ಎಳುಂದರುಳಿ ಇರುಕ್ಕಿರ ಸರ್ವೇಶ್ವರನ ವಿಷಯಮಾಕ್ಕಿ. 


ಉಪಾಯಗಳಲ್ಲಿಎರಡನೆಯದಾಗಿ ಹೇಳಲ್ಪಟ್ಟಜ್ಞಾನಯೋಗವನ್ನು ಈ 
ಸೂತ್ರದಲ್ಲಿ ವಿವರಿಸುತ್ತಾರೆ. ಜ್ಞಾನಯೋಗವೆಂದರೆ - ಹೀಗೆ 
ಕರ್ಮಯೋಗದಿಂದ ಹುಟ್ಟುವ ಆತ್ಮ ಜ್ಞಾನಕ್ಕೆ ಹೃದಯಕಮಲ, 
ಆದಿತ್ಯಮಂಡಲ, ಅಂಗುಷ್ಠ, ತೀರ್ಥ, ಕುಂಭ, ದೀಪ ಮುಂತಾದ ಸ್ಥಳ 
ವಿಶೇಷಗಳಲ್ಲಿ ಬಿಜಯಮಾಡಿಸಿರುವ ಪರಮಾತ್ಮನನ್ನು ವಿಷಯವಾಗಿಸಿ 


ಮೂಲ : ಅವ್ವಿಷಯಂತನ್ನೈ - ಶಂಖಚಕ್ರಗದಾಧರಮಾಯ್‌, ಪೀತಾಂಬರ 
ಯುಕ್ತಮಾಯ್‌, ಕಿರೀಟಾದಿ ನೂಪುರಾಂತ ದಿವೃಭೂಷಣಾಲಂಕೃತ 
ಮಾಯ್‌, ಲಕ್ಷ್ಮೀಸಹಿತಮಾಹವುಂ ಅನುಭವಿತ್ತು ಯೋಗಾಭ್ಯಾಸ 
ಕ್ರಮತ್ತಾಲೇ ಅನುಭವಕಾಲತ್ರೈ ಪೆರುಕ್ಳಿ. ಅನವರತಭಾವನಾರೂಪ 
(ಆ ಪರಮಾತ್ಮನನ್ನು) ಶಂಖಚಕ್ರಗದಾಧರನಾಗಿ, "ಪೀತಾಂಬರ 
ಧಾರಿಯಾಗಿ, ಕಿರೀಟಮಕುಟ ಚೂಡಾ ವತಂಸ ಮಕರಕುಂಡಲ 
ಗೈವೇಯಕ ಹಾರ ಶ್ರೀ ವತ್ತಕೌಸ್ತುಭ ಮುಕ್ತಾದಾಮ ಉದರಬಂಧನ 
ನೂಪುರಾದಿ ದಿವ್ಯಭೂಷಣಗಳಿಂದ ಅಲಂಕೃತನಾಗಿ, ಶ್ರೀ 
ಮಹಾಲಕ್ಷ್ಮೀ ಸಮೇತನಾಗಿ ಅನುಭವಿಸಿ (ಧ್ಯಾನಮಾಡಿ) ಅಷ್ಟಾಂಗ 
ಯೋಗಾಭ್ಯಾಸಕ್ರ ಕ್ರಮದಿಂದ ಧ್ಯಾನಕಾಲವನ್ನು ಅಧಿಕಗೊಳಿಸಿ ನಿರತರ 
ಅದರ ಭಾವನೆಯಲ್ಲೇ ಇರುವಂತಾಗುವಿಕೆ. 


ಮೂಲ: ಇದುತಾನ್‌ ಭಕ್ತಿಯೋಗತ್ತುಕ್ಕು ಸಹಕಾರಿಯುಮಾಯ್‌, 
ಕೈವಲ್ಕಮೋಕ್ಷತುಕ್ಕುಂ ಪ ಪ್ರಧಾನ ಸ ಸಾಧನಮಾಯಿರುಸ್ಕು. 


22 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
ಈ ಜ್ಞಾನಯೋಗವು ಭಕ್ತಿಯೋಗಕ್ಕೆ ಸಹಕಾರಿಯಾಗಿಯೂ, 
ಕೈವಲ್ಯಮೋಕ್ಷಕ್ಕೂ ಪ್ರಮುಖ ಸಾಧನವಾಗಿಯೂ, ಇರುತ್ತದೆ. ಈ 
ರೀತಿಯಾಗಿ ಜ್ಞಾನಯೋಗದ ಸ್ವರೂಪವು ಹೇಳಲ್ಪಟ್ಟಿತು. 


ಮೂಲ: ಭಕ್ತಿಯೋಗಮಾವದು - ಇಪ್ಪಡಿ ತೈಲಧಾರಾವದವಿಚ್ಛಿನ್ನ ಸ್ಮೃತಿ 
ಸಂತಾನರೂಪಮಾನ ಅನುಭವಂ ಪ್ರೀತಿರೂಪಾಪನ್ನಮಾಹೈಯುಂ, 
ಅದು ತನ್ನೈ ಅರಿಯಪ್ಪಾರ್‌ತ್ಲಾಲ್‌, ಪ್ರಾರಬ್ಧಕರ್ಮಂಕಳಿಷ್ಠೆಯುಂ, 
ಸಾಧನ ಸಾಧ್ಯಂಗಳ್ಳೆ ಅನುಸಂಧಿತ್ತು ಅದಿನುಡೈಯ 
ಸಂಕೋಚವಿಕಾಸಮಾಮ್ಹಡಿ ಪರಿಣಮಿಪ್ಪಿಕ್ಕೈಯುಂ. 


ಈ ರೀತಿ ತೈಲಧಾರೆಯಂತೆ Ay? ಪರಂಪರೆಯ ರೂಪವಾಗಿರುವ 
ಧ್ಯಾನವು ಭಗವತ್‌ ಪ್ರೀತಿಯ ರೂಪವನ್ನು ತಾಳುವಿಕೆಯು, ಅದನ್ನು 
ವಿಮರ್ಶಿಸುವುದರ ಮೂಲಕ ಪ್ರಾರಬ್ಧ ಕರ್ಮಗಳನ್ನು ಯಾವಾಗ 
ಕಳೆಯುತ್ತದೆ ಎಂಬುದನ್ನೂ ಸಾಧನವಾದ ಭಕ್ತಿಯೋಗವನ್ನು ಅದರಿಂದ 
ತಾವು ಅಪೇಕ್ಷಿಸುವ ಫಲಗಳನ್ನು ಅನುಸಂಧಾನಮಾಡಿ ಆ ಫಲಕ್ಕೆ 
ಅನುಗುಣವಾಗಿ ಭಕ್ತಿಯನ್ನು ಸಂಕೋಚ ವಿಕಾಸಗಳ ಮೂಲಕ 
ಪರಿಣಮಿಸುವಂತೆ ಮಾಡುವಿಕೆ. 


ಮೂಲ: ಪ್ರಪತ್ತ್ಯುಪಾಯಮಾವದು - ಇಪ್ಪಡಿ ಕರ್ಮಜ್ಞಾನ ಸಹಕೃತಮಾನ 
ಭಕ್ತಿಯೋಗತಿಲ್‌ ಅಶಕರ್‌ಕ್ಕುಂ, ಅಪ್ರಾಪರುಕ್ಕುಂ ಸುಕರಮಾಯ್‌, 
ಶ್ರೀಘ್ರಫಲಪ್ರದಮುಮಾಯ್‌, ಉಪಾಯಂ ಸಕ್ಕತ್ತಾಹೈಯಾಲೇ, 
ಉಪಾಯನುಷ್ಕಾನಸಮನಂತರಂ ಉಣ್ಣಾಹಕ್ಕಡವದಾನ, 
ಭಗವದ್ದಿಷಯಾನುಭವಂಗಳೆಲ್ಲಾಂ ಪ್ರಾಪ್ಯಕೋಟಿ ಘಟಿತಂಗಳಾಹೈ 
ಯಾಲೇ, ಸ್ವರೂಪಾನುರೂಪಮಾಯಿರುಕ್ಕುಂ. 
ಉಪಾಯಗಳಲ್ಲಿ ನಾಲ್ಕನೆಯದಾಗಿ ಹೇಳಲ್ಪಟ್ಟಪ್ರಪತ್ತಿ ಉಪಾಯವನ್ನು 
ಇಲ್ಲಿ ವಿವರಿಸಲಾಗಿದೆ. 


23 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಪ್ರಪತ್ತಿ ಉಪಾಯವೆಂದರೆ ; - ಕರ್ಮ ಜ್ಞಾನಗಳ ಸಹಕಾರದಿಂದ 
ಏರ್ಪಡುವ ಭಕ್ತಿಯೋಗವನ್ನು ಅನುಷ್ಠಾನ she ಅಶಕ್ತರಾಗಿಯೂ, 
ಪ್ರಾಪ್ತಿ ಇಲ್ಲದವರಾಗಿಯೂ ತ್ರೈ 3 ವರ್ಣಿಕರಲ್ಲದೆ, (ಬೇದಾಡ್ಯಯನಾದಿ 
ಗಳಿಗೆ ಅರ್ಹರಲ್ಲದವರಾಗಿ) ಇರುವವರಿಗೆ ಅತ್ಯಂತ ಸುಲಭ 
ವಾಗಿಯೂ, ಶೀಘ್ರವಾಗಿ ಫಲವನ್ನು RRS 
ಇದರ ಅನುಷ್ಠಾನವು ಒಂದೇ ಒಂದು ಬಾರಿಯಾದ್ದರಿಂದ, ಈ 


- ಪ್ರಪತ್ತಿಯನ್ನು ಅನುಷ್ಠಾನಮಾಡಿದ ನಂತರ ಏಪ ರ್ಪಡುವಂತಹ 


ಮೂಲ: 


ಮೂಲ: 


ಮೂಲ: 


ಭಗವದನುಭವಗಳಿಲ್ಲಾ 'ಫಲದಲ್ಲೇ ಸೇರಿಬಿಡುವುದರಿಂದಲೂ ಈ 
ಪ್ರಪತ್ತಿಯು ಜೀವಾತ್ಮನ ಸ್ಹ ಸ್ವರೂಪಕ್ಕೆ ಅನುಗುಣವಾದಂತಹುದಾಗಿದೆ. 


ಇದುದಾನ್‌ - "ಆರ್ತಪ್ರಪತಿ' ಎನ್ರುಂ "ದೃಪುರೂಪ ಪ್ರಪತ್ತಿ ಎನ್ರುಂ 
ಇರುಣ್ಲುಪಡಿ ಪಟ್ಟಿರುಕ್ಕುಂ. 

ಈ ಪ್ರಪತ್ತಿಯು "ಆರ್ತಪ್ರಪತಿ' ಮತ್ತು “ದೃಪಪ್ರ ಪತ್ತಿ] ಪತಿ' ಎಂಬುದಾಗಿ 
ಎರಡು ವಿಧವಾಗಿದೆ. 


ಆರ್ತಮಾನ ಪ್ರಪತ್ತಿಯಾನದು- ನಿರ್ಹೇತುಕ ಭಗವ ing 
ಮಡಿಯಾಹ ಶಾಸ್ಟಾಜ್ಯಾಸತಾಲುಂ, ಸದಾಚಾರ್ಯೋಪದೇಶತ್ತಾಲುಂ, 
ಯಥಾಜ್ಞಾನಂ ಪಿರನ್ಹವಾರೇ. 


ಆರ್ತಪ್ರಪತ್ತಿಎಂದರೆ, ನಮ್ಮ ಯಾವ ಪ್ರಯತ್ನವೂ ಇಲ್ಲದೆ 3 ಪರಮಾತೃ 
ನಿರ್ಹೇತುಕವಾಗಿ ಮಾಡಿದ ಕಟಾಕ್ಷದ ಫಲವಾಗಿ 
ಶಾಸ್ತ್ರಾಭ್ಯಾಸದಿಂದಲೂ, ಸದಾಚಾರ್ಯದ ಉಪದೇಶದಿಂದಲೂ ಜೀವಾತ್ಮ 
ಪರಮಾತ್ಮಾದಿಗಳ ಯಥಾಜ್ಞಾನ ಏರ್ಪಟ್ಟಾಗ 


ಭಗವದನುಭವತುಕ್ಕು ವಿಪರೀತಮಾನ ದೇಹಸಂಬಂಧಮುಂ, 
ದೇಶಸಂಬಂಧಮುಂ, ದೈಶಿಕರುಡೈಯ ಸಹವಾಸಮುಂ, 


24 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
ದುಸ್ನಹಮಾಯ್‌, ಭಗವದನುಭವತ್ತುಕ್ಕು ಏಕಾಂತಮಾಮ್ಚಡಿ 
ವಿಲಕ್ಷಣಮಾನ ದೇಹತ್ತೆ ಕ್ರೈಯುಂ. ದೇಶತೆ 3 030, ದೈಹಿಕರೈಯುಂ 
ಪ್ರಾಪಿಕ್ಕೈಯಿಲ್‌ ತೃಜ್ರಿವಿಂಜಿ. 


ಭಗವದನುಭವಕ್ಕೆ ವಿರೋಧಿಯಾದ ದೇಹ ಸಂಬಂಧವೂ, ವಾಸಿಸುವ 

ಸ್ಥಳವೂ, ಮಾರ್ಗದರ್ಶಿಗಳೂ, ಸಹವಾಸವೂ ಸಹಿಸಲು ಅಸಾಧ್ಯವಾಗಿ, 

ಭಗವದನುಭವಕ್ಕೆ ಏಕಾಂತವಾಗಿರುವಂತಹ ವಿಲಕ್ಷಣವಾದ 

ದೇಹವನ್ನೂ ವಿಲಕ್ಷಣ ದೇಶವನ್ನೂ ಎಲಕ್ಷಣರಾದ ಆದೇಶ 
ವಾಸಿಗಳನ್ನೂ ಪಡೆಯುವುದರಲ್ಲಿ ಆತುರವು ಅತಿಯಾಗಿ, 

ಮೂಲ: "ಓಯುಮೂಪ್ಪ ಪಿರುಪ್ಪು ಇರಪ್ಪು ಪ್ಪಿಣಿ ವೀಯುಮಾರುಶೆಯ್ಚಾನ್‌ 

ತಿರುವೇಂಗಡತ್ತಾಯನ್‌' 1ಆಹೈಯಾಲೇ "ತಿರುವೇಂಗಡತ್ತಾನೇ 

ಪುಹರೊನ್ರಿಲ್ಲಾ ಅಡಿಯೇನ್‌'2 "ವೇಂಗಡತ್ತುರೈವಾರ್ಕು ನಮಃ'3 

ಎನ್ರು ಪೂರ್ಣಪ್ರಪತ್ತಿಪಣ್ಣಿ "ಪಲನೀಕಾಟ್ಟಿಪುಡುಪ್ಲಾಯೋ'4 "ಇನ್ನಂ 

ಕೆಡುಪ್ಲಾಯೋ'5 "ಕರೈ ಏರಿ ಇಳ್ಳಿತಿರುನ್ನೇನ್‌' "ಇನಿ 

ಅಡೈೆಯವರುಳಾಯ್‌';? ತಿರುವಾಣೈ ನಿನ್ನಾಣೈಕೆಂಡಾಯ್‌'8 "ಇನಿ 

ನಾನ್‌ ಪೋಹಲೊಟ್ಟೇನ್‌'?9 ಎನ್ರು (ತಡುತುಂ) ವಳ್ಳಿತುಂ ಪೆರುಷೈ. 

"ಮುಪ್ಪು, ಜನನ, ಮರಣ, ವ್ಯಾಧಿಗಳನ್ನು ನಾಶಮಾಡುವ 

ತಿರುಮಲೈಯಲ್ಲಿರುವವನು'! "ಎಂಬುದರಿಂದ "ಹೇ 

ತಿರುವೇಂಗಡತಾನೇ ನಿನ್ನ ಬಿಟ್ಟರೆ ಬೇರೆ ಗತಿಯಿಲ್ಲವಾವನು ಈ ದಾಸ'2 

ಎಂದೂ 'ತಿರುಮಲೈಯಲ್ಲಿರುವವನಿಗೆ ನಮೋ ನಮಃ'3 ಎಂಬುದಾಗಿ 

ಪೂರ್ಣವಾದ ಪ್ರಪತ್ತಿಮಾಡಿಯೂ "ಹಲವಾರನ್ನು ತೋರಿ 

ಪಾಡುಪಡಿಸುವೆಯಾ';4 ನನ್ನನ್ನು ಇನ್ನೂ ಕೆಡಿಸುವೆಯಾ?5 ಎಂದು 

ದಡವನ್ನು ಏರಿಯೂ ಜಾರಿದೆ,6 ಇನ್ನಾದರೂ ಪಡೆಯುವಂತೆ 

ಅನುಗ್ರಹಿಸು; ಇಲ್ಲದಿದ್ದರೆ ನಿನ್ನದೇವಿಯಾದ ಮಹಾಲಕ್ಷ್ಮಿಯ ಮೇಲೆ 


25 


CC-0. Bhagavad Ramanuja National Research Institute, Melukote Collection. 


ಮೂಲ: 


ಮೂಲ: 
'ವರ್ಣಾಶ್ರಮಧರ್ಮಮುಂ, ಭಗವದ್ಭಾಗವತ ಕೈಂಕರ್ಯಮುಂ 


Funding: Tattva Heritage Foundation,Kolkata. Digitization: eGangotri. 


ಆಣೆ; ನಿನ್ನಮೇಲೆ ಆಣೆ ತಿಳಿಯಿತೇ98 ಇನ್ನುನಾನು ನಿನ್ನನ್ನಹೋಗಲು 


`ಬಿಡಲಾರೆ?9 ಎಂಬುದಾಗೆಲ್ಲಾ ತಡೆದೂ, ಸುತ್ತಿಸುತ್ತಿ' ಬಂದೂ, 


ಫಲವನ್ನು ಪಡೆಯುವಿಕೆ. 

ದೃಷ್ಟ ರೂಪಪ್ರಪತ್ತಿಯಾವದು - ಶರೀರಾಂತರ ಪ್ರಾಪ್ತಿಯಿಲುಂ, 
ಸ್ವರ್ಗನರಕಾನುಭವಂಗಳಿಲುಂ ವಿರಕ್ಷಿಯುಂ ಭೀತಿಯುಂ ಪಿರನ್ಹು 
ಅದಿನುಡೈಯ ನಿವೃತಿಕ್ಕುಂ, ಭಗವತ್ವಾಪಿಕ್ಕುಂ ಉರುಪ್ಪಾಹ, 
ಸದಾಚಾರ್ಯೋಪದೇಶಕ್ರಮತ್ತಾಲೇ ಉಪಾಯಸ್ಸೀಕಾರಂ ಪಣ್ಣಿ 
ದೃಪರೂಪ್ರಪತ್ತಿ ಎಂದರೆ - ಈ ಜನ್ಮದ ಮುಕ್ತಾಯದ ನಂತರ ಬೇರೆ 
ಶರೀರ ಏರ್ಪಡುತ್ತದಲ್ಲಾ, ಸ್ವರ್ಗ ಅಥವಾ ನರಕಗಳಲ್ಲಿ 
ಅನುಭವಿಸಬೇಕಲ್ಲಾ ಎಂಬುದರಿಂದ - ಸ್ವರ್ಗಾದಿಗಳಲ್ಲಿ. ವಿರಕ್ತಿಯೂ, 
ನರಕಾನುಭವದಲ್ಲಿ ಭೀತಿಯೂ ಏರ್ಪಟ್ಟು, ಅದನ್ನು ನಿವೃತ್ತಿ 
ಮಾಡಿಕೊಳ್ಳಲೂ, ಪರಮಾತ್ಮನನ್ನು ಪಡೆಯುವುದಕ್ಕೆ ಅನುವಾಗಿಯೂ 
ಸದಾಚಾರ್ಯರಿಂದ ಉಪದೇಶಕ್ರಮದಲ್ಲಿ ಪ್ರಪತ್ತಿ ಎಂಬ ಉಪಾಯ 
ಸ್ವೀಕಾರವನ್ನು ಮಾಡಿ 


ವಿಪರೀತ ವೃತ್ತಿ ನಿವ್ಛತರಾಯ್‌, ವೇದವಿಹಿತಮಾನ 


ಮನೋವಾಕ್ಕಾಯಂಗಳಾಲೇ ಯಥಾಬಲಂ ಅನುಷ್ಠಿತ್ತು 


ಮಾಡಬಾರದ್ದನ್ನು ಮಾಡುವಿಕೆ, ಮಾಡಲೇಬೇಕಾದ್ದನ್ನು ಬಿಡುವಿಕೆ 
ಮುಂತಾದ ವಿಪರೀತ ಪ್ರಪತಿಗಳನ್ನು ಬಿಟ್ಟು ವೇದವಿಹಿತವಾದ ' 


. ವರ್ಣಾಶ್ರಮಧರ್ಮವನ್ನೂ ಭಗವದ್ಭಾಗವತ ಕೈಂಕರ್ಯಗಳನ್ನೂ 


ಮಾನಸಿಕ ವಾಚಿಕ ಕಾಯಿಕವಾಗಿ ಯಥಾಶಕ್ತಿ ಅನುಷ್ಠಾನಮಾಡಿ; 


26 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: ಈಶ್ವರನ್‌ ಶೇಷಿಯಾಯ್‌, ನಿಯಂತಾವಾಯ್‌, ಸ್ವಾಮಿಯಾಯ್‌, 


ಮೂಲ: 


ಶರೀರಿಯಾಯ್‌, ವ್ಯಾಪಕನಾಯ್‌, ಧಾರಕನಾಯ್‌, ರಕ್ಷಕನಾಯ್‌, 
ಭೋಕಾವಾಯ್‌, ಸರ್ವಜ್ಞನಾಯ್‌, ಸರ್ವಶಕ್ತನಾಯ್‌, 
ಸರ್ವಸಂಪೂರ್ಣನಾಯ್‌, ಅವಾಪ್ರಸಮಸ್ತಕಾಮನಾಯ್‌ ಇರುಕ್ಕಿರ 
ಆಕಾರತೆ ತ್ರೈಯುಂ ಅನುಸಂಧಿತುಕ್ಕೊಂಡು; 

ಪರಮಾತ್ಮನು ಶೇಷಿಯಾಗಿ, ನಿಯಮಿಸುವವನಾಗಿ, ಸ್ವಾಮಿಯಾಗಿ, ಈ 
ಆತ್ಮನನ್ನು ಶರೀರವಾಗುಳ್ಳ ಶರೀರಿಯಾಗಿ, ಎಲ್ಲವೂ ವ್ಯಾಪ್ಕವಾಗಿ ಅವನು 
ವ್ಯಾಪಕನಾಗಿ, ಧಾರಕನಾಗಿ, ರಕ್ಷಕನಾಗಿ, ಭೋಕ್ತಾಆಗಿ ಸರ್ವಜ್ಞನಾಗಿ, 
ಪರಿಪೂರ್ಣನಾಗಿ, ಅವಾಪುಸಮಸಕಾಮನಾಗಿರುವ (ಪರಮಾತ್ಮನ) 
ಆಕಾರವನ್ನು ಅನುಸಂಧಾನಮಾಡುತ್ತಾ 


"ಕಳ್ಳೆವಾಯ್‌ತುನ್ನಂ ಕಳೆಯಾದೊಳಿವಾಯ್‌ ಕಳ್ಳೆಹಣ್‌ 
ಮತಿಲೇನ್‌'10 ಎನು ಉಪಾಯತ್ರಿಲ್‌ ಸರ್ವಭಾರಂಗಳ್ಳೆಯುಂ 
ಅವನ್‌ಪಕ್ಕಲಿಲೇ ಪೊಹಟ್ಟು ನಿರ್ಭರನಾಯಿರುಕ್ಕೈ. 


"ನನ್ನ ದುಃಖವನ್ನು ಕಳೆಯುವಿಯಾದರೆ ಕಳೆ. ಇಲ್ಲದಿದ್ದರೆ ಎಲ್ಲಾದರೂ 
ಹೋಗು. ಆದರೆ ಕಳೆಯುವ ಮತ್ತೊಬ್ಬರನ್ನುನಾನು ಕಾಣೆ' ಎಂಬಂತೆ 
ಉಪಾಯಭೂತವಾದ ಪರಮಾತ್ಮನಲ್ಲಿ ಸಕಲಭಾರವನ್ನೂ ವಹಿಸಿಟ್ಟು 
ನಿಶ್ಚಿಂತೆಯಿಂದ ಇರುವಿಕೆಯಾಗಿದೆ. 


ಹೀಗೆ: "ಆರ್ತಪ್ರಪತ್ತಿ'' ಭಗವದ್ವಿರಹವನ್ನು ಒಂದರೆಕ್ಷಣವೂ 
ಸಹಿಸಲಾರದೆ ಪರಮಾತ್ಮನನ್ನು ಕಾಡಿಬೇಡಿ ಕೂಡಲೇ ತ್ವರೆಯಿಂದ 
ಭಗವಂತನನ್ನು ಪಡೆಯುವಿಕೆಯಾದರೆ. ಕರಿಕಾನ ಪರ್ಯಂತ 
ಶಾಸ್ತ್ರೋಕ್ತ ಕ್ರ ಮದಲ್ಲಿ ಭಗವದ್ಭಾ ಗವತ ಸೇವೆ ಡು 


i ಪರಮಾತ್ಮನಾದ ಉಪಾಯವನ್ನೇ ನಂಬಿ ಬೇರಾವ ಪ್ರಯತ್ನವನ್ನೂ 


27 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: 


ಮಾಡದೆ ಭಗವದನುಗ್ರಹ ಏರ್ಪಡುವವರೆಗೂ ಕಾದ 
ಭಗವದನುಭವವನ್ನು ಪಡೆಯುವಿಕೆ ದೃಪ್ತರೂಪಪ್ರಪತ್ತಿಯಾಗಿದೆ. 


ಈ ರೀತಿ ಪ್ರಪತ್ತಿ ಉಪಾಯವು ವಿವರಿಸಲ್ಪಟ್ಟಿತು. 


ಆಚಾರ್ಯಾಭಿಮಾನವದು - ಇವೈಯೊನ್ರುಕ್ಕುಂ ಶಕ್ತನನ್ರಿಕ್ಕೇ 
ಇರುಪ್ಪಾನೊರುವಕ್ಕೈಕ್ಕುರಿತ್ರು ಇವನುಡೈಯ ಇಳವೈಯುಂ, 


| ಅವನೈಪ್ಟೆಶ್ವಾಲ್‌ ಈಶ್ವರನುಕ್ಕುಂಡಾನ ಪ್ರೀತಿಯ್ಯೆಯುಂ ಅನುಸಂಧಿತ್ರು 


ಮೂಲ: 


Pd 

ಕುಲ್ಕೆಯಾಹ ag, ಔಷಧ ಸೇವೈಪ್ಪಣ್ಣುಂ ಮಾತಾವೈಪ್ಟೋಲೇ. 
ಉಪಾಯಗಳಲ್ಲಿ ಐದನೆಯದಾಗಿ ಹೇಳಲ್ಪಟ್ಟ ಆಚಾರ್ಯಾಭಿಮಾನವನ್ನು 
ಇಲ್ಲಿ ಪ್ರಸಾಪಿಸುತಾರೆ. ಅಚಾರ್ಯಭಿಮಾವೆಂದರೆ - ಕರ್ಮಯೋಗ, 
ಜ್ಞಾನಯೋಗ, ಭಕ್ತಿಯೋಗ, ಪ್ರಪತ್ತಿಯೋಗ ಇವುಗಳಾವುದನ್ನು 
ಅನುಷ್ಠಿಸಲೂ ಶಕ್ತಿ ಇಲ್ಲದೆ ಇರುವವನೊಬ್ಬನನ್ನು ಕುರಿತು - ಇಂತಹ 
ಚೀತನನ ದುಸ್ಥಿತಿಯನ್ನೂ ಈ ಚೇತನನ್ನು ಪಡೆದರೆ ಪರಮಾತ್ಮನಿಗೆ 
ಏರ್ಪಡುವ ಪ್ರೀತಿಯನ್ನೂ ಭಾವಿಸಿ ಹಾಲು ಕುಡಿಯುವ ಮಗುವಿಗೆ 
ವ್ಯಾಧಿ ಏರ್ಪಟ್ಟರೆ ಅದನ್ನು ತನ್ನ ಅಪರಾಧವಾಗಿ ಭಾವಿಸಿ ತಾನು ಔಷಧಿ 
ಸೇವಿಸುವ ತಾಯಿಯಂತೆ. 


ಸನಂಧಯ ಪ್ರಜೈೆಕ್ಕು ವ್ಯಾಧಿ ಉಂಡಾನಾಲ್‌, ಅದು ತನ್‌ 


ಇವನುಕ್ಕಾಹ ತಾನ್‌ ಉಪಾಯಂನುಷ್ಠಾನಂ ಪಣ್ಣಿ ರಕ್ಷಿಕ್ಕವಲ್ಲ 
ಪರಮದಯಾಳುವಾನ ಮಹಾಭಾಗವತನ್‌ ಅಭಿಮಾನತಿಲೇ 
ಒದುಂಗಿ; 


ಈ ದುಸ್ಥಿತಿಯಲ್ಲಿರುವ ಚೇತನನಿಗಾಗಿ ತಾನು ಉಪಾಯವನ್ನು 
ಅನುಷ್ಠಾನಮಾಡಿ, ಇವನನ್ನು ಕಾಪಾಡಬಲ್ಲಂತಹ ಪರಮ 
ದಯಾಳುವಾದ ಮಹಾಭಾಗವತನ ಅಭಿಮಾನಕ್ಕೆ ಪಾತ್ರವಾಗಿ. 


28 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: "ವಲ್ಲಪರಿಶುವರುವಿಪ್ಟರೇಲ್‌ : ಅದುಕಾಣ್ಣುಮೇ' ಎನ್ರು 
ತೊಲ್ಲುಹಿರಪಡಿಯೇ, ಸಕಲ ಪ್ರವೃತ್ತಿ ನಿವೃತ್ತಿಹಳ್ಳೆಯುಂ ಅವನಿಟ್ಟ 
ವಳಕ್ಕಾಹ ಆಕ್ಕುಹೈ. 
"ಉತ್ಕೃಷ್ಟವಾದ ಪುರುಷಾರ್ಥವನ್ನು ದೊರಕಿಸಿಕೊಟ್ಟರೆ ಪಡೆಯುತ್ತೇನೆ' 
ಎಂದು ಹೇಳುವಂತೆ ಸಕಲ ಪ್ರವೃತ್ತಿ ನಿವೃತ್ತಿಗಳನ್ನೂ ಆ 
ಮಹಾಭಾಗವತನ ನಿಯಮನಕ್ಕೆ ಒಪ್ಪಿಸಿ ಬಿಡುವಿಕೆಯೇ 
ಆಚಾರ್ಯಾಭಿಮಾನವಾಗಿದೆ. 

ಮೂಲ: ಎಂಬೆರುಮಾನ್‌, ತನಿತ್ತು ನಿತೃಸಿದ್ಧಪ್ರಾಪ್ಯನಾಹ ನಿರ್ಯಚ್ಚೆಯ್ದೇ, 
ಸಕಲದೇವತಾಂತರ್ಯಾಮಿಯಾಯ್‌ಕ್ಕೊಂಡು, ಪ್ರಾಪ್ಯನಾಹಿರಾ 
ಪ್ಟೋಲೇ, ಇವ್ವಾಚಾರ್ಯಾಭಿಮಾನಮುಂ, ತನಿಯಾಹ ಉಪಾಯ 
ಮಾಹಚ್ಚೆಯ್ದೇಯುಂ, ಎಲ್ಲಾ ಉಪಾಯಂಗಳುಕ್ಕುಂ ಸಹಕಾರಿಯು 
ಮಾಯ್‌, ಸ್ವತಂತ್ರಮುಮಾಯ್‌ ಇರುಕ್ಕುಂ. 


ಪರಮಾತ್ಮನು, ತಾನೇ ಪ್ರತ್ಯೇಕವಾಗಿ, ನಿತ್ಯ, ಸಿದ್ಧ. ಪುರುಷಾರ್ಥ 
ವಾಗಿರುವಾಗಿವಾಗಲೂ, ಇತರ ದೇವತೆಗಳಲ್ಲಿ ಅಂತರ್ಯಾಮಿ 
ಯಾಗಿದ್ದುಕೊಂಡೂ ಪ್ರ ್ರಪೈನಾಗಿರುವಂತೆ, ಈ ಆಚಾರ್ಯಾಭಿಮಾನವೂ, 
ಪ್ರತ್ಯೇಕ ಉಪಾಯವಾಗಿದ್ದರೂ ಕೂಡ ಇತರ ಉಪಾಯಗಳಿಗೆ 
ಸಹಕಾರಿಯಾಗಿಯೂ, ಹಾಗೇ ಸ್ವತಂತ್ರ ಉಪಾಯವಾಗಿಯೂ ಇದೆ. 


``ಈ ರೀತಿ ಆ ಮಹಾಭಾಗವತನ ಅಭಿಮಾನಕ್ಕೆ ಪಾತ್ರವಾಗಿ 
ತನ್ನದೆಲ್ಲವನ್ನೂ ಅವನಲ್ಲಿ ಒಪ್ಪಿಸಿ ಬಿಡುವ ಅಚಾರ್ಯಭಿಮಾನವೆಂಬ 
ಉಪಾಯವು ನಿರೂಪಿಸಲ್ಪಟ್ಟಿತು. ~ 


u ಸ್ವಾಮಿ ಷಿಳ್ಳೆ 2ರೋಕಾಚಾರ್ಯರ್‌ ತಿರುವಡಿಹಳೇ ಶರಣಂ ॥ 
I ಜೀಯರ್‌ ತಿರುವಡಿಹಳೇ ಶರಣಂ Il 


29 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ವಿರೋಧಿ ಸ್ವರೂಪ ನಿರೂಪಣ ಪ್ರಕರಣಂ 


' ಅರ್ಥ ಪಂಚಕದಲ್ಲಿ ಐದನೆಯದಾಗಿ ಹೇಳಲ್ಪಟ್ಟ "ವಿರೋಧಿಸ್ವರೂಪ'ವನ್ನು 


ಈ ಪ್ರಕರಣದಲ್ಲಿ ನಿರೂಪಿಸಲಾಗಿದೆ. 


ಮೂಲ: ವಿರೋಧಿವರ್ಗತ್ತಿಲ್‌ - ಸ್ಮ್ವರೂಪವಿರೋಧಿಯಾವದು - 


1) 


2) 


3) 


ದೇಹಾತ್ಮಾಭಿ ಮಾನಮುಂ, ಅನ್ಕಶೇಷತ್ನಮುಂ, ಸ್ವಸ್ವಾಶಂತ್ರ ಮುಂ. 
ವಿರೋಧಿ ವರ್ಗದಲ್ಲಿ - ಮೊದಲನೆಯದಾಗಿ ಸ್ವಸ್ವರೂಪ - ಎಂದರೆ 
ಆತ್ಮಸ್ಥರೂಪ ವಿರೋಧಿಯನ್ನು ತಿಳಿಸುತ್ತಾರೆ. ಅದು ಮೂರು 
ವಿಧವಾಗಿದೆ. | 

ದೇಹಾತ್ಮಾಭಿಮಾನ - ಜಡಪ್ರಕೃತಿಯಿಂದಾದ ಈ ದೇಹವನ್ನೇ 
ಜ್ಞಾನಸ್ವರೂಪನಾದ' ಆತ್ಮಾ ಎಂದು ಅಭಿಮಾನಿಸುವಿಕೆ. 

ಅನ್ಯಶೇಷತ್ವ - ಪರಮಾತ್ಮನಿಗೇ ಶೇಷಭೂತವಾದ ಈ ಆತ್ಮನನ್ನು 
ಇತರರಿಗೆ ಶೇಷಭೂತವಾದದ್ದು ಎಂದು ತಿಳಿಯುವಿಕೆ. 

ಸ್ವಸ್ಟಾತಂತ್ರ ಮುಂ - ಪರಮಾತ್ಹನಿಗೇ DADA, ಪರತಂತ್ರವಾದ 
ಆತ್ಮನನ್ನು ಸ್ವತಂತ್ರ ಎಂದು ತಿಳಿಯುವಿಕೆ. 


_ Hadad ಕೂಡ ಆತ್ಮನಯಥಾರ್ಥಸ್ವರೂಪದ ವಿರೋಧಿಗಳಾಗಿವೆ. 


ಮೂಲ: 


ಪರತ್ವವಿರೋಧಿಯಾವದು - ದೇವತಾಂತರಪರತ್ವಪ್ರತಿಪತಿಯುಂ, 
ಸಮತ್ವ ಪ್ರತಿಪತ್ತೀಯುಂ, (ಕ್ಷುದ್ರದೇವತಾವಿಷಯತ್ರಿಲ್‌ ತಕ್ತಿಯೋಗ 
ಪ್ರತಿಪತ್ತಿಯುಂ) ಅವತಾರವಿಷಯತಿಲ್‌ ಮಾನುಷ ಪ್ರತಿಪತ್ತಿಯುಂ, 
ಅರ್ಚಾವತಾರವಿಷಯತಿಲ್‌ ಅಶಕ್ಷಿಯೋಗಪ್ರತಿಪತ್ತಿಯುಂ. 


“ಪರತ್ವ ವಿರೋಧಿಗಳಾವುದೆಂಬುದನ್ನು ಈ ಸೂತ್ರದಲ್ಲಿತಿಳಿಸಲಾಗಿದೆ. 


30 


CC-0. Bhagavad Ramanuja National Research Institute, Melukote Collection. 


1) 


2) 


3) 


4) 


5) 


Funding: Tattva Heritage Foundation,Kolkata. Digitization: eGangotri. 


ಎಂದರೆ' ಪರಸ್ವರೂಪವನ್ನು ನಾವು: ಯಥಾರ್ಥವಾಗಿ ತಿಳಿಯದಂತೆ 
ಮಾಡುವ ವಿರೋಧಿಗಳು ಎಂದು ಅರ್ಥ. ಇವು ಐದು ವಿಧವಾಗಿದೆ. 


(ದೇವಾತಾಂತರ ಪರತ್ವ ಪ್ರತಿಪತ್ತಿಯುಂ) - ಶ್ರೀಯಃ ಪತಿಯಾದ 
ನಾರಾಯಣನೇ ಪರದೇವತೆ ಎಂದು ಶಾಸ್ತ್ರಗಳು ಘೋಷಿಸಿರುವಾಗ 
ಅದನ್ನು ನಿರ್ಲಕ್ಷಿಸಿ ಬೇರೆ ಯಾವುಯಾವುದೋ ಅವರ ದೇವತೆಗಳಿಗೆ 
ಪರತ್ವ ಉಂಟಿಂದು ಭಾವಿಸುವಿಕೆ. 


(ಸಮತ್ವ ಪ್ರಪತ್ತಿಯುಂ) - ಹಾಗಿಲ್ಲದೆ ಇತರ ದೇವತೆಗಳನ್ನೂ 
ಶ್ರಿಯಃಪತಿಯಾದ ನಾರಾಯಣನನ್ನು ಸಮ ಎಂದು ಭಾವಿಸುವಿಕೆ. 


ಕ್ಷುದ್ರದೇವತೆಗಳಲ್ಲಿ ಸೃಷ್ಟಿ ಸ್ಥಿತಿ, ಲಯಕಾರಕವಾದ ಶಕ್ತಿ ಉಂಟಿಂದು 
ತಿಳಿಯುವಿಕೆ. 


(ಅವತಾರವಿಷಯತ್ತಿಲ್‌ ಮಾನುಷಪ್ರತಿಪತ್ತಿಯುಂ) - ಪರಮಾತ್ಮನು 
ಶಿಷ್ಟರಕ್ಷಣೆಗಾಗಿಯೂ, ದುಷ್ಟ ಶಿಕ್ಷಣಕ್ಕಾಗಿಯೂ, ಧರ್ಮಸಂಸ್ಥಾಪನೆ 
ಗಾಗಿಯೂ ಅನೇಕ ಅವತಾರಗಳನ್ನು ಮಾಡುತಾನೆ. ಅದರಲ್ಲಿರಾಮ, 
ಕೃಷ್ಣಾದಿ ಮನುಷ್ಯಾವತಾರಗಳೂ ಉಂಟು. ಇಂತಹ ರಾಮ, ಕೃಷ್ಣಾದಿ 
ರೂಪಗಳನ್ನು ನಮ್ಮಂತೆ ಮನುಷ್ಯರನ್ನಾಗಿ ತಿಳಿಯುವಿಕೆ. 
(ಅರ್ಚಾವತಾರ ವಿಷಯತ್ರಿಲ್‌ ಅಶಕ್ತಿಯೋಗ ಪ್ರತಿಪತ್ತಿಯುಂ) - 
ಅರ್ಚಾವತಾರದಲ್ಲಿ ಪರಮಾತ್ಮನು ಶಿಲಾ, ದಾರು, ಲೋಹಾದಿ 
ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಲ್ಪಟ್ಟಿರುತ್ತಾನೆಯಾದ್ದರಿಂದ ಅವುಗಳಲ್ಲಿ 
ಪರಮಾತ್ನತ್ವವನ್ನು ಭಾವಿಸದೆ ಕೇವಲ ಕಲ್ಲು ಮಣ್ಣಿಂದು ಭಾವಿಸಿ ಆ 
ವಿಗ್ರಹಗಳಿಗೆ ನಿಗ್ರಹ, ಅನುಗ್ರಹ ಶಕ್ತಿಯಿಲ್ಲವೆಂದು ತಿಳಿಯುವಿಕೆ. 
ಈ ರೀತಿ ಈ ಏದು ಕೂಡ ಪರತ್ವ ವಿರೋಧಿಗಳಾಗಿವೆ. 


31 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: 


:ಪುರುಷಾರ್ಥವಿರೋಧಿಯಾವದು. - ಪುರುಷಾರ್ಥಂತರಂಗಳಿಲ್‌ 


ಇಚ್ಛೈಯುಂ ತಾನುಹನ್ನ ಭಗವತ್ಯೆ ಎಕರ್ಯಂಗಳಿಲ್‌ ಇಚ್ಛ್ರೈಯುಂ. 

ವಿರೋಧಿವರ್ಗದಲ್ಲಿ. ಮೂರನೆಯದಾದ ಪುರುಷಾರ್ಥ 
ವಿರೋಧಿಯನ್ನು ಈ ಸೂತ್ರದಲ್ಲಿ ಎರಡು ವಿಧ ಎಂದು ತಿಳಿಸುತ್ತಾರೆ. 
ಪುರುಷಾರ್ಥವಿರೋಧಿಯೆಂದರೆ - (ಪುರುಷಾರ್ಥಾಂತರಂಗಳಿಲ್‌ 
ಇಚ್ಛೆ 4ಯುಂ) ಭಗವದನುಭವ ಮೋಕ್ಷವು ಸರ್ವೋತೃಷ್ಠವೂ, ಆತ್ಮ 
ಸ್ವರೂಪಕ್ಕೆ ಅನುಗುಣವೂ ಆದ ಪುರುಷಾರ್ಥವಾಗಿರುವಾಗ ಅದನ್ನು 


" ಬಿಟ್ಟು ಇತರ ಅಲ್ಲಪುರುಷಾರ್ಥಗಳಿಗೆ ಆಸೆ ಪಡುವಿಕೆ. 


(ತಾನುಹನ್ಹಭಗವತ್ಯೈಂಕರ್ಯಂಗಳಿಲ್‌ ಇಚ್ಛೈಯುಂ) - ಕೈಿಂಕರ್ಯವೆಂದರೆ 
- ಕಿಂಕರನ ಸೇವೆಯನ್ನು ಸ್ವೀಕಾರ ಮಾಡುವ ಸ್ವಾಮಿಯ 
ಮುಖವಿಕಾಸವಾಗುವಂತೆ ಸ್ವಾಮಿ ಇಚ್ಛಿಸಿದ್ದನ್ನು ಮಾಡುವ ಸೇವೆ. 
ಹಾಗಿಲ್ಲದೆ ನನಗೆ ಇದನ್ನು ಮಾಡಲು ಇಚ್ಛೆ, ನಾನಿದನ್ನೇ ಮಾಡುತ್ತೇನೆ 


`` ಎಂದು ತನಗಿಷ್ಟ ಬಂದದ್ದನ್ನು ಮಾಡುವಿಕೆ. 


ಮೂಲ: 
. ಪ್ರತಿಪತ್ತಿಯುಂ, ಉಪಾಯಲಾಘವಮುಂ, ಉಪೇಯಗೌರವಮುಂ, 


ಈ ಮೇಲಿನ ಎರಡೂ ಕೂಡ ಭಗವಂತನ ಮುಖೋಲ್ಲಾಸವೆಂಬ 


' ಪುರುಷಾರ್ಥದ ವಿರೋಧಿಗಳು. 


ಉಪಾಯ ವಿರೋಧಿಯಾವದು - ಉಪಾಯಾಂತರ ವೈಲಕ್ಷಣ್ಯ 


ವಿರೋಧಿಬಾಹುಳ್ಳಯುಂ. 


 ವಿರೋಧಿವರ್ಗದಲ್ಲಿ ನಾಲ್ಕನೆಯದಾದ ಉಪಾಯವಿರೋಧಿಯನ್ನು 


ಇಲ್ಲಿ ತಿಳಿಸುತ್ತಾರೆ. 


+. ಉಪಾಯವಿರೋಧಿ ಎಂದರೆ (ಉಪಾಯಾಂತರವೈಲಕ್ಷಣ್ಯ 


ಪ್ರತಿಪತ್ತಿಯುಂ) ಶರಣಾಗತಿ. ಸರ್ವಶ್ರೇಷ್ಠ ಉಪಾಯವಾಗಿರುವಾಗ 
ಇತರ ಉಪಾಯಗಳಲ್ಲಿರುವ ವಿಶೇಷಗಳಲ್ಲಿ ಪ್ರತಿಪತ್ತಿಉಳ್ಳದ್ದಾಗಿರುವಿಕೆ. 


32. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: 


(ಉಪಾಯ ಲಾಘವಮುಂ) (ಉಪೇಯ ಗೌರವಮುಂ) - ರಂಭೆ, 
ಊರ್ವಶಿಯರ ತೋಳಲ್ಲಿ ನಾಲ್ಕುದಿನ ನಲಿದಾಡಬೇಕಾದರೆ, 
ಎಷ್ಟೊಂದು ಕಾಯಕ್ಷೇಶವುಂಟುಮಾಡುವ ಕಠಿಣ ಯಜ್ಞಯಾಗಾದಿ 
ಗಳನ್ನುಮಾಡಬೇಕಾಗಿರುವಾಗ; ಎಂದೂ ಸಂಸಾರಕ್ಕೆ ಹಿಂತಿರುಗಿಬಾರದ 
ಯಾವದಾತ್ಮಭಾವಿ ಪರಮಪದದಲ್ಲಿಅನುಭವಿಸುವ ಬ್ರಹ್ಮಾನಂದವನ್ನು 
ಪಡೆಯಲು ಏನೆಲ್ಲಾಮಾಡಬೇಕಾಗಿರುವಾಗ; ಈ ಕೇವಲ ಶರಣಾಗತಿ 
ಎಂಬ ಅಲ್ಪ ಉಪಾಯ ಸಾಕೇ ಎಂಬುದಾಗಿ ಉಪಾಯದಲ್ಲಿ ಲಘುತ್ವ, 
ಬುದ್ಧಿ ಉಳ್ಳದ್ದಾಗಿರುವಿಕೆ, ಮತ್ತು ಪರಮಪದಾನುಭವವೆಂಬ 
ಉಪೇಯದ ಹಿರಿಮೆಯಲ್ಲಿ ಗಮನ ಉಳ್ಳದ್ದಾಗಿರುವಿಕೆ. 


(ವಿರೋಧಿ ಬಾಹುಳ್ಯಮುಂ) - ಈ ಶರಣಾಗತಿ ಎಂಬ ಉಪಾಯಕ್ಕೆ 
ಇರುವ ಅಪಾರವಾದ ವಿರೋಧಿಗಳು. ಇವೆಲ್ಲವೂ ಉಪಾಯ 
ವಿರೋಧಿಗಳಾಗಿವೆ. 


ಪ್ರಾಪಿವಿರೋಧಿಯಾವದು-ಪ್ರಾರಬ್ಬ ಶರೀರ ಸಂಬಂಧಮುಂ, 
ಅನುತಾಪ ಶೂನ್ಯಮಾಯ್‌, 'ಗುರುವಾಯ್‌, ಇರುನ್ನುಳ್ಳ 
ಭದವದ್ಭಾಗವತ ಅಪಚಾರ ಅಸಹ್ಯಾಪಚಾರಂಗಳುಂ ಇವೈ 
ಎಲ್ಲಾವತುಕ್ಕುಂ ವಿರೋಧಿ aw, ಪೇರಾಹಕ್ಕಡವದು. 


ಪ್ರಾಪಿವಿರೋಧಿ .ಎಂದರೆ-(ಪ್ರಾರಬ್ಧಶರೀರ ಸಂಬಂಧಮುಂ) 
ಪರಮಾತ್ಮಾನುಭವಕ್ಕೆ ಅತ್ಯಂತ ದೊಡ್ಡ ವಿರೋಧಿ ಎಂದರೆ 
ಪ್ರಾರಬ್ಧಕರ್ಮಾನುಸಾರವಾಗಿ ಏರ್ಪಟ್ಟ ಈ ಶರೀರ. ಈ ಶರೀರ 
ಸಂಬಂಧವೇ ವಿರೋಧಿ. ಈ ಶರೀರದಲ್ಲಿರುವಾಗ ಏರ್ಪಡುವ, ನಮ್ಮ 
ವಿಷಯದಲ್ಲಿ ಸ್ವಲ್ಪವೂ ಕರುಣೆಯಿಲ್ಲದ, ಘನವಾದ, ಸ್ಥಿರವಾಗಿರುವ, 
ಭಗವದಪಚಾರ, ಭಾಗವತಾಪಚಾರ, ಅಸಹ್ಯಾಪಚಾರಗಳು ಇವೆಲ್ಲಕ್ಕೂ 
ಎರೋಧಿ ಎಂದೇ ಹೆಸರಾಗಿದೆ. 


33 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: 


ಮೂಲ: 


ಅನ್ನದೋಷಂ-ಜ್ಞಾನವಿರೋಧಿಯಾಹಕ್ಕಡವದು; ಸಹವಾಸ 
ದೋಷಂ- ಭೋಗವಿರೋಧಿಯಾಹಕ್ಕಡವದು, ಅಭಿಮಾನಂ- 
ಸ್ವರೂಪವಿರೋಧಿ ಯಾಹಕ್ಕಡವದು.  - 

ಆಹಾರ ಶುದ್ದಿಯಿದ್ದರೆ ಸತ್ವಶುದ್ಧಿ. ಸತ್ವಶುದ್ಧಿ ಇದ್ದರೆ ಮಾತ್ರ ಒಳ್ಳೆಯ 
ಸ್ಥಿರವಾದ ಸ್ಥೃತಿಯಾದ್ದರಿಂದ ಅನ್ನದೋಷವಿದ್ದಲ್ಲಿಸುಜ್ಗಾನ ಸಾಧ್ಯವಿಲ್ಲ. 
ಹೀಗೆ ಅನ್ನದೋಷವು ಜ್ಞಾನವಿರೋಧಿಯಾಗಿದೆ. ಅನುಭವಕ್ಕೆ 
ಏಕಾಂತವಾಗಿರುವುದು ಅವಶ್ಯಕವಾದ್ದರಿಂದ ಸಹವಾಸ ದೋಷವು 
ಭೋಗ ವಿರೋಧಿಯಾಗಿದೆ. ನಾನು, ನನ್ನದು ಎಂಬ ಅಭಿಮಾನ 
ಶೇಷತ್ವ, ಪಾರತಂತ್ರ್ಯ ಸ್ವರೂಪವುಳ್ಳ ಆತ್ಮನ ಸ್ವರೂಪ 
ವಿರೋಧಿಯಾಗಿದೆ. 


QAR -ಅರ್ಥಪಂಚಕಜ್ಞಾನಂ ಪಿರನ್ನು ಮುಮುಕ್ಷುವಾಯ್‌ 


` ಸಂಸಾರತಿಲೇ ವರ್ತಿಕ್ಕಿರಚೇತನನುಕ್ಕು ಮೋಕ್ಷಸಿದ್ದಿಯಳವುಂ ಸಂಸಾರಂ 


ಮೂಲ: 


ಮೇಲಿಡಾದಪಡಿ ಕಾಲಕ್ಷೀಪಂ ಪಣ್ಣುಂ ಕ್ರಮಮ್‌. À 
ಅರ್ಥಪಂಚಕ ಜ್ಞಾನ ಏರ್ಪಡುವುದರ ಫಲವನ್ನೂ ಆ ಜ್ಞಾನವುಳ್ಳವರ 
ಜೀವನ ಕ್ರಮವನ್ನೂ ನಮ್ಮ ಮೇಲಿನ ಕೃಪೆಯಿಂದ ಸೂತ್ರಕಾರರು 
ಅನುಗ್ರಹಿಸಿದ್ದಾರೆ. ' 

ಹೀಗೆ ಅರ್ಥಪಂಚಕ ಜ್ಞಾನ ಬ » ಮುಮುಕ್ಸುವಾಗಿ 
ಸಂಸಾರದಲ್ಲೇ (ಮುಕ್ತಿ ದೊರೆತಿಲ್ಲವಾದ್ದರಿಂದ) ಇರುವ ಚೇತನನು 
ಮೋಕ್ಷ ದೊರೆಯುವವರೆಗೂ ಕಾಲಕ್ಷೇಪ ಮಾಡಬೇಕಾದ 
ಕ್ರಮವೇನೆಂದರೆ 


ವರ್ಣಾಶ್ರಮಾನುರೂಪಮಾಹವುಂ, ವೈಷ್ಣವತ್ವಾನುರೂಪಮಾಹವುಂ 
ಅಶನಾಚಾ ಫದನಾದಿಗಳ್ಳೆ ಸಂಪಾದಿತ್ತು, "ಯದನ್ನು ಪುರುಷೋ ಭವತಿ, 
ತದನ್ನಾಸ್ಪಸ್ಯ ದೇವತಾಃ! ಎನ್ಗಿರಪಡಿಯೇ; 


34 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


'ವರ್ಣಾಶ್ರಮೋಚಿತವಾಗಿಯೂ, ಶ್ರೀವೈಷ್ಣವನ ಸ್ವರೂಪಕ್ಕನುಗುಣ 
ವಾಗಿಯೂ, ಅಶನ- (ಆಹಾರ), ಆಚ್ಛಾದನ-(ವಸ್ಟ್ರಗಳನ್ನು 
| ಸಂಪಾದಿಸಿ, "ಯಾವುದು ಪುರುಷನಿಗೆ ಅನ್ನವೋ ಅದೇ ಅವನ 
ದೇವತೆಗೂ ಅನ್ನವಾಗಿದೆ' ಎಂಬಂತೆ 
ಮೂಲ: ಸಕಲ ಪದಾರ್ಥಂಗಳ್ಳೆಯುಂ ಭಗವದ್ದಿಷಯತ್ರಿಲೇ ನಿವೇದಿತು, . 
ಎಲ್ಲವನ್ನೂ ಭಗವಂತನಿಗೆ ನಿವೇದನೆ ಮಾಡಿ 
ಮೂಲ: 'ಯಥಾಬಲಂ ಹಾ ee estaba ಅಭಿಮತ 
ಮಾಹ ವರ್ತಿಕ್ಕೈಯುಂ 
ಯಥಾಶಕ್ತಿ ಭಾಗವತ ಕೈಂಕರ್ಯವನ್ನು ಮಾಡಿ, ಆ ಭಾಗವತನಿಗೆ 
ಪ್ರಿಯವಾಗುವಂತೆ ಇರುವಿಕೆಯೂ' : ಸ i 
ಮೂಲ: ಈಶ್ವರನ್‌ ಸನ್ನಿಧಿಯಿಲ್‌ ತನ್ನುಡೈಯ News, ಅನುಸಂಧಿಕ್ಕೈಯು 
ಭಗವಂತನ ಸನ್ನಿಧಾನದಲ್ಲಿ ತನ್ನ ನೈಚ್ಯವನ್ನು ಜಡೆ 
ಮಾಡುವಿಕೆಯೂ. , . 
ಮೂಲ: ಆಚಾರ್ಯನ್‌ ಸನ್ನಿಧಿಯಿಲ್‌ ತನ್ನುಡೈಯ enaj ಅನು 
ಸಂಧಿಕ್ಕೆ ಯುಂ. 
ಆಚಾರ್ಯರ ಸನ್ನಿಧಾನದಲ್ಲಿ ತನ್ನ ಅಜ್ಞಾನವನ್ನು pe 
Beets 
ಮೂಲ: ಶ್ರೀವೈಷ್ಣವರ್‌ ಸನ್ನಿಧಿಯಿಲ್‌ ತನ್ನುಡೈಯ ಪಾರತಂತ್ರೃತ್ರೈ 
` ಅನುಸಂಧಿಕ್ಕೈಯುಂ. cese ta 
ಶ್ರೀವೈಷ್ಣವರ ಸನ್ನಿಧಾನದಲ್ಲಿ ತನ್ನ ಪಾರತಂತ್ರ ್ಯವನ್ನು ಅನುಸಂಧಾನ 
ಮಾಡುವಿಕೆಯೂ ಕ 
35 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: 


ಮೂಲ: 


ಸಂಸಾರಿಹಳ್‌ ಮುನ್ನಿಲ್‌ ತನ್ನುಡೈಯ ವ್ಯಾವೃತ್ತಿಯ್ಯೈ ಅನು 


i ಸಂಧಿಕ್ಕೆ gone. 


ಸಂಸಾರಿಗಳ ಮುಂದೆ ತಾನು ಅವರಿಗಿಂತ ಹೇಗೆ ಬೇರ್ಪಟ್ಟವನಾಗಿದ್ದೇನೆ 
ಎಂಬ ವ್ಯತ್ಯಾಸವನ್ನು ಅನುಸಂಧಾನ ಮಾಡುವಿಕೆಯೂ 


ಪ್ರಾಪ್ಯತ್ತಿಲ್‌ ತ್ವರೆಯುಂ, ಪ್ರಾಪಕತ್ತಿಲ್‌ ಅಧ್ಯವಸಾಯಮುಂ. 
ಪ್ರಾಪ್ಯವಾದ ಭದವದನುಭವಕ್ಕಿಂಕರ್ಯದಲ್ಲಿತ್ವರೆಯೂ, ಅದನ್ನುನಮಗೆ 


'`ದೊರಕಿಸಿಕೊಡುವ ಭಗವಚ್ಛರಣಾವಿಂದಶರಣಾಗತಿಯಲ್ಲಿ 


ಮೂಲ: 


ದೃಢವಾಗಿರುವಿಕೆಯೂ 


ವಿರೋಧಿಯಿಲ್‌ ಭಯಮುಂ, ದೇಹತ್ತಿಲ್‌ ಅರುಚಿಯುಂ 
ಆರ್ತಿಯುಂ. ಕ 
ವಿರೋಧಿಗಳಲ್ಲಿ ಭಯವೂ, ಈ ಶರೀರದಲ್ಲಿ ರುಚಿಯಿಲ್ಲದಿರುವಿಕೆಯೂ 


» ಆರ್ತಿಯೂ ; 


ಮೂಲ: 


ಮೂಲ: 


CC-0 


ಸ್ವರೂಪತ್ತಿಲ್‌ ಉಣರ್ತಿಯುಂ, ಸ್ವರಕ್ಷಣತ್ತಿಲ್‌ ಅಶಕ್ತಿಯುಂ. 
ಅತ್ಮಸ್ಥರೂಪದಲ್ಲಿ ಎಚ್ಚರವೂ, ತನ್ನ ರಕ್ಷಣದಲ್ಲಿ ಅಶಕ್ತಿಯೂ . 
ಉದ್ದೇಶ್ಯವಿಷಯತ್ತಿಲ್‌ ಗೌರವಮುಂ, ಉಪಕಾರ ವಿಷಯತಿಲ್‌ 
ಕೃತಜ್ಞತ್ಸೈಯುಂ, ಉತ್ಪಾರಕ ಪ್ರತಿಪತ್ರಿಯುಂ ಅನುವರ್ತಿಕ್ಕೈಯುಂ 
ವೇಣುಂ. 

ಉದ್ದೇಶ್ಯವಾದ ಭಗವತ್ಕೈಂಕರ್ಯದಲ್ಲಿ ಗೌರವವೂ, ಉಪದೇಶ 
ಮಾಡುವ ಆಚಾರ್ಯರ ವಿಷಯದಲ್ಲಿ ಕೃತಜ್ಞತೆಯೂ; ಅವರೇ 
ಉತ್ಪಾರಕರು (ನಮ್ಮನ್ನು ಮೇಲೆತುವವರು) ಎಂಬ ಪ್ರತಿಪತ್ತಿಯೂ, 
ಅವರನ್ನೇ ಅನುಸರಿಸುವಿಕೆಯೂ ಅವಶ್ಯಕವಾಗಿದೆ. 


36 


. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 

ಮೂಲ: ಇಪ್ಪಡಿ ಜ್ಞಾನಾನುಷ್ಠಾನಂಗಳೊಡೇ ಕೂಡಿ ವರ್ತಿಕ್ಕುಂ ಅವನ್‌, 
ಈಶ್ವರನುಕ್ಕು ಪಿರಾಟ್ಟಿಮಾರಿಲುಂ ನಿತ್ಯಮುಕ್ತರಿಲುಂ, ಅತ್ಯಂತಾಭಿಮತ 
ವಿಷಯ ಮಾಹಕ್ಕಡವನ್‌. 
ಹೀಗೆ ಜ್ಞಾನಾನುಷ್ಠಾನಗಳಿಂದ ಇರುವಂತಹವನು, ಶ್ರೀ, ಭೂ, 
ನೀಳಾದೇವಿಯರಿಗಿಂತಲೂ, ನಿತ್ಯಸೂರಿ ಮುಕ್ತಾತ್ನರುಗಳಿಗಿಂತಲೂ 
ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾಗುತ್ತಾರೆ. 

11 ಅರ್ಥಪಂಚಕಮ್‌ ಸಂಪೂರ್ಣಂ ॥ 


ll ಸ್ವಾಮಿ ag 3 ಲೋಕಾಚಾರ್ಕರ್‌ ತಿರುವಡಿಹಳೇ ಶರಣಂ ॥ 
Il ಜೀಯರ್‌ ತಿರುವಡಿಹಳೇ ಶರಣಂ ॥ 


31 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


Il ಶ್ರೀಮತೇ ರಾಮಾನುಜಾಯ ನಮಃ I 
I ಸ್ವಾಮಿ ಪಿಳ್ಳೆ 3 ಲೋಕಾಚಾರ್ಕರ್‌ ತಿರುವಡಿಹಳೇ ಶರಣಂ Il 
Il ಜೀಯರ್‌ ತಿರುವಡಿಹಳೇ ಶರಣಂ Il 


ತತ್ತತ್ರಯ ವಿವರಣ ರಹಸ್ಯಂಗಳ್‌ 


ಪ್ರಮೇಯ ಶೇಖರಮ್‌ 
ಮೂಲ: ನಿರ್ಹೇತುಕ ಭಗವತ್ವಟಾಕ್ಷಮಡಿಯಾಹ ಅಜಾತಸುಕೃತಮುಂಡಾಂ. 
ಅಖಿಲಹೇಯ ಪ್ರತ್ಯನೀಕ ಸಮಸ್ತಕಲ್ಯಾಣೈಕತಾನನಾದ ಆ ಭಗವಂತನ 
- ಯಾವ ಕಾರಣವೂ ಇಲ್ಲದ, ಎಂದರೆ ನಮ್ಮ ಪ್ರಯತ್ನದಿಂದ ಪಡೆಯದ 
ಕಟಾಕ್ಷದಿಂದ ಅಜ್ಞಾತಸುಕೃತವು ಏರ್ಪಡುತ್ತದೆ. 

_ ಸುಕೃತವೆಂದರೆ ಪುಣ್ಯಫಲವನ್ನು ಕೊಡುವ ನಮ್ಮ ಕಾರ್ಯಗಳು. ನಾವು 
ಮಾಡುವ ಎಷ್ಟೋ ಕಾರ್ಯಗಳ ಮಧ್ಯೆ ಕೆಲವನ್ನುತಾನಾಗಿ "ಸುಕೃತ' ಎಂದು 
ಹೆಸರಿಟ್ಟು ನಮಗೇ ಅರಿಯದಂತೆ ಅವುಗಳಿಗೆ ಸತ್ಸಲವನ್ನು ಕೊಡುವ 
ಕರುಣಾಳು ಆ ಪರಮಾತ್ಮ. ಹೀಗೆ ನಮಗೇತಿಳಿಯದೆ see! ಎಂದು 
ನಮ್ಮ ಕಾರ್ಯಗಳನ್ನು ಪರಮಾತ್ಮ ಪರಿಗಣಿಸುವುದರಿಂದ ಅವುಗಳು 
"ಅಜ್ಞಾತ ಸುಕೃತ' ಎನಿಸಲ್ಪಟ್ಟಿವೆ. ಇವು ಮೂರು ವಿಧ. 
ಯಾದೃಚ್ಛಿಕ, ಪ್ರಾಸಂಗಿಂಕ ಮತ್ತು ಆನುಷ್ಟಂಗಿಕ ಎಂಬುದಾಗಿದೆ. 


- ಯಾದೃಚ್ಛಿಕ ಸುಕ್ಕತವೆಂದರೆ - ಪರಹಿಂಸೆಯನ್ನೇ ಮಾಡುವ ಇವನು 
ಒಮ್ಮೆ ತನಗೇ ತಿಳಿಯದೆ ಭಾಗವತ ವಿರೋಧಿಗಳನ್ನು ಯಾದೃಚ್ಛಿಕವಾಗಿ 
` ಹಿಂಸಿಸಿದಾಗ ಪರಮಾತ್ಚ ಇವನು ಭಾಗವತರಿಗೆ ಒಳಿತನ್ನು ಮಾಡಿದ. 
ಇದೊಂದು ಸುಕೃತ ಎಂದು ಭಾವಿಸಿ ಫಲನೀಡುತಾನೆ. 
ಪ್ರಾಸಂಗಿಕ ಸುಕೃತವೆಂದರೆ - ದೇವದಾಸಿಗಳನ್ನು ಕಾಣಲು 
ಇಚ್ಛೆಯುಳ್ಳವನಾಗಿ (ಭಗವಂತ ದರ್ಶನಕ್ಕಾಗಿ ಅಲ್ಲದೆ) ಅವರು 


38 


< CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
ನರ್ತಿಸುವ ದೇವಾಲಯಗಳಿಗೆ ಹೋದಾಗ ಅವನು ತನ್ನ ದೇವಾಲಯಕ್ಕೆ 
ಬಂದದ್ದನ್ನು ಸುಕೃತವಾಗಿ ಭಗವಾನ್‌ ಭಾವಿಸುತ್ತಾನೆ. 


_ ಅನುಷ್ಟಂಗಿಕ ಸುಕೃತ - ಹಸುವನ್ನು ಹೊಡೆಯಲು ಬರುತ್ತಿರುವಾಗ, ಆ 
ne We ಸುತ್ತಿಓಡುವಾಗ, ಆ ಹಸುವನ್ನುಹೊಡೆಯುವ 
ಉದ್ದೇಶದಿಂ. ಪ 

೬ a J Q a ಯುವ 
ಪಾಪವನ್ನು ಪ್ರದಕ್ಷಿಣೆ ಎಂಬ ಪುಣ್ಯವಾಗಿ ಪರಮಾತ್ಮನು ಭಾವಿಸುತ್ತಾನೆ. 
ಇವುಗಳೇ "ಸುಕ್ಕತ'ವೆಂದು ಹೆಸರಿಸಲಾಗುವ ದುಷ್ಯತ್ಯಗಳು, ಹೀಗೆ 
ಪರಮಾತ್ಮನು ನಮ್ಮ ಆಕಾರ್ಯಗಳನ್ನು ಸುಕ್ಕತವಾಗಿ ಭಾವಿಸುವುದಕ್ಕೆ ಕಾರಣ 
ಅವನ ನಿರ್ಹೇತುಕ ಕೃಪೆ. 

ಮೂಲ: ಅದಡಿಯಾಹ ಅದ್ದೇಷ ಮುಂಡಾಮ್‌. ಅದಡಿಯಾಹ 
ಭಗವದ್ಭಾಗವತ ವಿಷಯಂಗಳಿಲ್‌ ಆಭಿಮುಖ್ಯಂ ಉಂಡಾಮ್‌. 
ಆಭಿಮುಖ್ಯಂ ಉಂಡಾನವಾರೇ ತ್ಯಾಜ್ಯೋಪಾದೇಯ ವಿಭಾಗ 
ಜ್ಞಾನತಿಲ್‌ ಕೌತುಕಮುಂಡಾಮ್‌. 


ಈ: ಅಜ್ಞಾತ ಸುಕೃತದ ಫಲವಾಗಿ ಭಗವದ್ಧಿಷಯದಲ್ಲಿ 
"ದ್ವೇಷವಿಲ್ಲದಿರುವಿಕೆ' ಏರ್ಪಡುತ್ತದೆ. ಈ ಅದ್ವೇಷದಿಂದ 
ಭಗವದ್ಭಾಗವತ ವಿಷಯದಲ್ಲಿ ಆಭಿಮುಖ್ಯ ಪ್ರೀತಿ ಏರ್ಪಡುತ್ತದೆ. ಈ 
ಆಭಿಮುಖ್ಯ ಏರ್ಪಟ್ಟಾಗ ತ್ಯಾಜ್ಯ-(ಅಂಗೀಕರಿಸಬಾರದ್ದು) 
ಉಪಾದೇಯ - (ಅಂಗೀಕರಿಸಲೇಬೇಕಾದುದು) - (ತಳ್ಳಬೇಕಾದದ್ದು 
ಕೊಳ್ಳಬೇಕಾದದ್ದು) ಯಾವುದು ಎಂಬ ವಿಭಾಗಜ್ಞಾನದಲ್ಲಿ ಕುತೂಹಲ 
ಉಂಟಾಗುತ್ತದೆ. 


39 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. AEA ecangot, 


ಮೂಲ: ಅತ್ತಾಲ್‌ ಸಾತ್ತಿಕ ಸಂಭಾಷಣಮುಂಡಾಮ್‌; ಅತ್ತಾಲ್‌ ಸದಾಚಾರ್ಯ 


ಸಮಾಶ್ರ ಯಣಂ ಉಂಡಾಮ್‌; ಅದು ಉಂಡಾನವಾರೇ 

ತ್ಯಾಜ್ಯೊ ೇಪಾದೇಯ ನಿಶ್ಚಯಂ ಉಂಡಾಮ್‌; ಅದು 

ರು ಪ್ರಾ ಪ್ಯಾನ್ಸರತ್ತಿಲ್‌ ವೈರಾಗ್ಯಮುಂ ಪರಮ 
ಪ್ರಾಪ್ಯತಿಲ್‌ ಅಭಿನಿವೇಶಮುಂ € ಉಂಡಾಂ., 


ಈ ಕುತೂಹಲವನ್ನು ತಣಿಸಿಕೊಳ್ಳಲು ಆ ಚೇತನ, `ಬಲ್ಲವರಾದ 


ಸಾತ್ವಿ ಕರೊಡನೆ ಸ್‌ ಮಾಡುತಾನೆ. ಆಗ ಅವರು ಜ್ಞಾನವನ್ನು 
ಪಡೆಯ ಕಾತರಿಸುವ ಇವನನ್ನು ಒಬ್ಬ ಸದಾಚಾರ್ಯರ ಬಳಿ 


~ ಸೇರಿಸಿದಾಗ ಸದಾಚಾರ್ಯ ಸಮಾಶ್ರ ಜಸು ಏರ್ಪಡುತ್ತದೆ. ಆ 


ಮೂಲ: 


ಸಮಾಶ್ರಯಣದಿಂದ ತ್ಯಾಜ್ಯ ಯಾವುದು? ಉಪಾದೇಯ 
ಯಾವುದು? ಎಂಬುದರಲ್ಲಿ ನಿಶ್ಚಯ ಜ್ಞಾನ ಉಂಟಾಗುತ್ತದೆ. ಎಂದರೆ 
ಸಂಸಾರ ತ್ಯಾಜ್ಯ, ಭಗವತ್ಕೈಂಕರ್ಯ ಉಪಾದೇಯ ಎಂಬ ನಿಶ್ಚಯ 


“ಏರ್ಪಟ್ಟಾಗ ಸಂಸಾರಕ್ಕೆ ಸಂಬಂಧಪಟ್ಟ ಇತರ ಪ್ರಾಫ್ಯಗಳಲ್ಲಿ 


ವೈರಾಗೃವೂ, ಪರಮಪ್ರಾಪ್ಯವಾದ ಭಗವತ್ಕೈಂಕರ್ಯದಲ್ಲಿ ತ್ರೀವ್ರವಾದ 
ಪ್ರೇಮವೂ ಏರ್ಪಡುತ್ತದೆ. 


ಅದು ಉಂಡಾನವಾರೇ ಪ್ರಾಪ್ಯಾನ್ಸರ ನಿವೃತ್ತಿಕುಂ ಪರಮ ಪ್ರಾಪ್ಯ 
ಸಿದ್ಧಿಕ್ಕುಂ ಅಡಿಯಾನ ಸಿದ್ದೋಪಾಯ ಸ್ಟೀಕಾರಮುಂಡಾಮ್‌, ` 


`ಅನಂತರಂ ಭಗವತ್‌ ಪ್ರಾಪ್ತಿಯಿಲೇ 3B ಉಂಡಾಮ್‌. 


ಈ ಅಭಿನಿವೇಶವು ಚೀತನನಿಗೆ ಏರ್ಪಟ್ಟರೆ ಇತರ ಪ್ರಾಪ್ಯಗಳನ್ನು ಕೈ 
ಬಿಡುವುದಕ್ಕೂ, ಪರಮಪ್ರಾಪ್ಯ ಸಿದ್ಧಿಗೂ ಮೂಲವಾದ ಸಿದ್ಧೋಪಾಯ 


 ಸ್ವೀಕಾರವು-(ಪರಮಾತ್ಮನನ್ನೇ ಉಪಾಯವಾಗಿ ಸ್ವೀಕರಿಸುವಿಕೆ) 


ಉಂಟಾಗುತ್ತದೆ. ಈ ಸಿದ್ಧೋಪಾಯವಾದ ಭಗವಂತನನ್ನೇ. 
ಆಶ್ರಯಿಸಿದ ಮೇಲೆ ಪರಮಪ್ರಾಪ್ಯವಾದ ಭಗವತ್ಯೈಂಕರ್ಯವು ಆ ತಕ್ಷಣ 


40 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
ಏಕೆ ಲಭಿಸಲಿಲ್ಲಎಂಬ ಹಂಬಲಿಕೆ ಉಂಟಾಗಿ ಆ ಕೂಡಲೇ ಫಲವನ್ನು 
ಪಡೆಯಲು ತ್ವರೆ ಏರ್ಪಡುತ್ತದೆ. : 


ಮೂಲ: ಅನಂತರಂ "ಅಹಂ ಸ್ಥರಾಮಿ' ಎನ್ನಿರಪಡಿಯೇ ಈಶ್ವರ ಸ್ಮತಿಕ್ಕು ವಿಷಯ 
ಭೂತನಾಮ್‌. ಅನಂತರಂ ಭೂತಸೂಕ್ಷ್ಮ ಶರೀರ ಪರಿಷ್ಟಂಗ 
ಮುಂಡಾಮ್‌. ಅನಂತರಂ ಪರಮಾತ್ಸಸಂಸರ್ಗಮುಂಡಾಮ್‌. ಪಿನ್ನು 
ಹಾರ್ದಾನುಗ್ರಹತ್ತಾಲೇ ಮಾರ್ಗವಿಶೇಷ ಪ್ರಕಾಶ ಮುಂಡಾಮ್‌. 
ಪಿನ್ನು ಹೃದಯಗುಹಾ ನಿರ್ಗಮನಮುಂಡಾಮ್‌. 


ಧಾತುಗಳು ಸುಸ್ಥಿತಿಯಲ್ಲಿದ್ದಾಗ ಯಾರು ನನ್ನನ್ನು ಭಜಿಸುತ್ತಾರೋ ಅವರು 
ಮರಣ ಕಾಲದಲ್ಲಿ ಕಲ್ಲು 1 ಮರದ ತುಂಡಿನಂತೆ ಬಿದ್ದಿದ್ದರೂ ನಾನವರನ್ನು 
ROA ಸದ್ಗತಿಗೆ ಒಯ್ಯುತ್ತೇನೆ. "ಅಹಂಸ್ಥರಾಮಿ' ಎಂದು ಭಗವಂತ. 
ನುಡಿದಂತೆ, ಈ ತ್ವರೆ ಏರ್ಪಟ್ಟ ಒಡನೆ ಅವನ ನೆನಪಿಗೆ ಈ ಚೀತನ 
ವಿಷಯನಾಗುತ್ತಾನೆ. ಅನಂತರ ಈ ಸ್ಥೂಲ ಶರೀರ ವಿಯೋಗವಾಗಿ 
ಸೂಕ್ಷ್ಮ ಶರೀರವನ್ನು ವರಿಸುತ್ತಾನೆ. ಈ ಶರೀರ ಏರ್ಪಟ್ಟ ಒಡನೆ 
ಪರಮಾತ್ಮನೊಡನೆ ಸಂಸರ್ಗ ಏರ್ಪಟ್ಟ ಹೃದಯದಲ್ಲಿ ಅಂತರ್ಯಾಮಿ 
ಯಾಗಿರುವ ಪರಮಾತ್ಮ ಇವನ ಕೈಹಿಡಿದು, ತನ್ನ ಉತ್ತರೀಯವನ್ನು 
ಹೊದಿಸಿ ಅಚ್ಚುಮೆಚ್ಚಾಗಿ ಪರಮಪದ ಮಾರ್ಗದರ್ಶನ ಮಾಡಲು 
ಕರೆದೊಯ್ಯಲು ಸಂಕಲ್ಲಿಸುತಾನೆ: 


ಇದಾದ ನಂತರ ಹೃದಯಗುಹೆಯಿಂದ ಈ ಆತ್ಮನಿಗೆ ನಿರ್ಗಮನವು 
ಏರ್ಪಡುತ್ತದೆ. 


ಮೂಲ: ಅನಂತರಂ ಮೂರ್ಧನ್ಯನಾಡೀ ನಿಷ್ಕ್ರಮಣ ಮುಂಡಾಮ್‌, 
ಅನಂತರಂ ಅರ್ಚಿರಾದಿಮಾರ್ಗಗಮನಂ ಉಂಡಾಮ್‌. ಅನಂತರಂ 
ಆತಿವಾಹಿಕ ಸತ್ಕಾರಂ ಉಂಡಾಮ್‌. 


41 


CC-0. Bhagavad Ramanuja National Research Institute, Melukote Collection. 


ಮೂಲ: 


ಮೂಲ: 


CC-0. 


Funding: Tattva Heritage Foundation, Kolkata. Digitization: eGangotri. 


: ಪರಮಾತ್ಮನು ಕರೆದೊಯ್ಯಲು ಹೃದಯಗುಹೆಯಿಂದ ಹೊರಡುವ ಆತ್ಮ 


'ಮೂರ್ಧನ್ಮನಾಡಿ' ಎಂಬಂತಹ ಶಿರಸಿನಲ್ಲಿರುವ ನಾಡಿಯ ನ 

ಶಿರಃ ಕಪಾಲವನ್ನು ಭೇಧಿಸಿ ಆ ಶರೀರದಿಂದ ಹೊರಬರುತಾನೆ. 
ಅಲ್ಲಿಂದ ಮುಂದೆ ಪ್ರಜ್ಞ ಲಿಸುವ ಮಾರ್ಗವಾದ, ಎಂದೂ ಹಿಂತಿರುಗಿ 
ಬಾರದಂತಹ. ವೆ ೈಭವೋಪೇತವಾದ ಅರ್ಚಿರಾದಿ ಮಾರ್ಗದಲ್ಲಿ 
ಗಮನವೇರ್ಪಡುತ್ತದೆ. ಅನಂತರ ಆತಿವಾಹಿಕರೆಂಬ ವಿಶೇಷರುಗಳಿಂದ 
ಅಭೂತಪೂರ್ವ ಸತ್ಯಾರವು ಏರ್ಪಡುತ್ತದೆ. ("ಅರ್ಚಿರಾದಿ ಮಾರ್ಗದ 
ವಿವರಣೆ ಇದೇ ಸೂತ್ರ ಕರರ "ಅರ್ಚಿರಾದಿ' ಎಂಬ ರಹಸ್ಯ ಗ ಗ್ರಂಥದಲ್ಲಿ 
ವಿವರಿಸಲ್ಪಟ್ಟಿದೆ. ) 


ಅನಂತರಂ ಅವರಣಾತಿಕ್ರಮಣಂ ಉಂಡಾಮ್‌, ಅನಂತರಂ 
ಪ ್ರಕೃತ್ಯತಿಲಂಘನಂ ಉಂಡಾಮ್‌, ಅನಂತರಂ ವಿರಜಾಸ್ನಾನಂ 
ಇರಾ ಅನಂತರಂ ಸೂಕ್ಷ್ಮ ಶರೀರ ವಿಶ್ಲೇಷಂ ತ 


ಈ ಸತ್ಕಾರದ ನಂತರ ಬ್ರಹ್ಮಾಂಡ ಕಟಾಹದ ಆವರಣವನ್ನು 
ಮಟಕಾ! ಆನಂತರ ಪ 5 ಕೃತಿ ಮಂಡಲವನ್ನು ದಾಟುವುದು 
ಏರ್ಪಡುತ್ತದೆ. ಹೀಗೆ ಬಂದವನಿಗೆ ಪರಮ ಪದದಲ್ಲಿರುವ ಪರಮ 
ಮಂಗಳಕರವಾದ ವಿರಜಾ ನದಿಯಲ್ಲಿನ ಸ್ಥಾನ ಲಭಿಸುತ್ತದೆ. ಆ ಪವಿತ್ರ 
ತೀರ್ಥ ಸ್ವರ್ಶದಿಂದ ಯಾವ ಪ್ರಾಕೃತವಾದ ಸೂಕ್ಷ್ಮ "ಶರೀರದಿಂದ 
ಇಲ್ಲಿಯವರೆಗೂ ಬಂದಿದ್ದನೋ ಆ ಸೂಕ್ಷ್ಮ ಶರೀರದ ವಿಯೋಗವು 
ಉಂಟಾಗುತ್ತದೆ. 


ಅನಂತರಂ ಅಪಹತಪಾಷ್ಟತ್ಥಾದಿ ಗುಣಗಣ ಪ್ರಾದುರ್ಭಾವಂ 
ಉಂಡಾಮ್‌. ಅನಂತರಂ ಅಮಾನವ ಕರಸ್ಪರ್ಶಂ ಉಂಡಾಮ್‌. 


`ಅನಂತರಂ ಭಗವತ್ಸಂಕಲ್ಪ ಕಲ್ಪಿತಮಾನ "ದಿವ್ಯ ದೇಹ ಪ್ರಾಪ್ತಿ 


ಉಂಡಾಮ್‌. 


42 


Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: 


ಮೂಲ: 


ಮೂಲ: 


ಸೂಕ್ಷ್ಮ ಶರೀರ ವಿಯೋಗವಾದೊಡನೆ ಅಪಹತಪಾಪ್ಟತ್ವ, ಶೋಕತ್ವ, 
ವಿಜರತ್ವ, ವಿಮೃತ್ಯುತ್ವ ಅಪಿಪಾಸುತ್ವ, ಸತ್ಯಕಾಮತ್ವ, ಸತ್ಯಸಂಕಲ್ಪಗಳೆಂಬ 
ಗುಣಗಳು ತಲೆ ಎತುತ್ತವೆ. ಇದಾದ ನಂತರ ವಿರಜಾ ನದಿಯಲ್ಲಿರುವ 
"ಅಮಾನವ'ನೆಂಬುವವನ ಕರಸ್ಪರ್ಶ ಏರ್ಪಟ್ಟು ಭಗವಂತನ 
ಸಂಕಲ್ಪದಂತೆ ಪರಮಪದವಾಸಕ್ಕೆ ಯೋಗ್ಯವಾದ ಶುದ್ಧ 
ಸತ ತೈಮಯವಾದ ದಿವ್ಯ ದೇಹ ಪ್ರಾಪ್ತಿಯಾಗುತ್ತದೆ. 

ಅನಂತರಂ ಅಕಾಲಕಾಲ್ಯ ದಿವ್ಯದೇಶ ಪ್ರಾಪ್ತಿಯುಂಡಾಮ್‌, 
ಅನಂತರಂ ಐರಮ್ಮದಂಹ ಕೈದತಟಸ್ನಾನಮುಂಡಾಮ್‌. ಪಿನ್ನು 


ದಿವ್ಯಾಲಂಕಾರಮುಂಡಾಮ್‌. Aw. ವಿಮಾನಾರೋಹಣ 
ಮುಂಡಾಮ್‌. ಪಿನ್ನು ತಿಲ್ಕಕಾನ್ರಾರ ಪ್ರವೇಶಂ ಉಂಡಾಂ. 


ಅನಂತರ ಕಾಲವೇ ಇಲ್ಲದ ದಿವ್ಯದೇಶ ಪಾ ್ರಿಪಿಯುಂಟಾಗುತದೆ. 
ಅನಂತರ "ಐರಮ್ಮದ ಹೃದ' ಎಂಬ ತಟಾಕದಲ್ಲಿ ಸ್ಥಾನ ಏರ್ಪಡುತ್ತದೆ. 
ಅನಂತರ ಈ ಚೇತನನಿಗೆ ದಿವ್ಯಾಲಂಕಾರ ಮಾಡಲ್ಪಡುತ್ತದೆ. ಅನಂತರ 
ವಿಮಾನದಲ್ಲಿ ಆರೋಹಣವೇರ್ಪಟ್ಟನಂತರ "ತಿಲ್ಕಕಾನ್ಪಾರ'ಕ್ಕೆ ಪ್ರವೇಶ 
ಉಂಟಾಗುತ್ತದೆ. 


ಅನಂತರಂ ದಿವ್ಯಾಪ್ಷರಸ್ಪತ್ಕಾರಂ ಉಂಡಾಂ. ಅನಂತರಂ ತಿಲ್ಕಗಂಧ 
ಪ್ರವೇಶಮುಂಡಾಮ್‌, ಅನಂತರಂ ಬ್ರಹ್ಮಗಂಧಪ್ರವೇಶಮುಂಡಾಂ. 


ಅನಂತರ ದಿವ್ಯ ಅಪ್ಪರೆಗಳಿಂದ ಸತ್ಯಾರವೇರ್ಪಡುತ್ತದೆ. ಅನಂತರ 
ತಿಲ್ಕಗಂಧ ಪ್ರವೇಶ ಉಂಟಾಗುತ್ತದೆ. ಅದಾದನಂತರ ಬ್ರಹ್ಮಗಂಧ 
ಪ್ರವೇಶ ಏರ್ಪಡುತ್ತದೆ. 


ಅನಂತರಂ ಅಪ್ರಾಕೃತಗೋಪುರ ಪ್ರಾಪ್ತಿಯುಂಡಾಮ್‌ ಅನಂತರಂ 
ದಿವ್ಯನಗರ ಪ್ರಾಪ್ತಿಯುಂಡಾಮ್‌. 


43 


CC-0. Bhagavad Ramanuja National Research Institute, Melukote Collection. 


ಬ Ta ಪೃಗಂಧ ಷು ti SUS ಪ್ರಕ ಜಸು SEJNE 


ಮೂಲ: 


ಮೂಲ: 


ಮೂಲ: 


ಮೂಲ: 


ಪ್ರ ಎ ದಾ ದಲ್ಲಿರುವ ಗೋಪುರವನ್ನುಸೇರುತಾನೆ. ನಂತರ ಅದನ್ನು 
ದಾಟಿ ದಿವ್ಯವಾದ ನಗರದೊಳಗೆ ಪ್ರವೇಶ ಲಭ್ಯವಾಗುತ್ತದೆ. 


ಅನಂತರರಿ ಸೂರಿಪರಿಷತ್‌ ಪ್ರತ್ಯುದ್ಧಮನಂ ಉಂಡಾಮ್‌. ಅನಂತರಂ 
ರಾಜಮಾರ್ಗ ಗಮನಂ ಉಂಡಾಮ್‌. 

ಸಂಸಾರಮಂಡಲದಿಂದ ಮುಕ್ತಿ ಪಡೆದು ಬಂದವನೇ ಎಂಬ 
ಆಶ್ಚರ್ಯಮಿಶ್ರಿತ ಗೌರವಗಳೊಡನೆ ನಿತ್ಯಸೂರಿಗಣಗಳೆಲ್ಲರೂ ಎದ್ದು 
ನಿಂತು ಮರ್ಯಾದೆಯನ್ನು ತೋರುವರು. ಅನಂತರ ಎಂದೂ ಕಾಣದ 
ರಾಜಮಾರ್ಗದಲ್ಲಿ ನಡೆದು ಬರುವಿಕೆ ಉಂಟಾಗುತ್ತದೆ. 


ಅನಂತರಂ ಬ ಬ್ರಹ್ಮತೇಜಃ ಪ ಪ್ರವೇಶ ಮುಂಡಾಮ್‌. ಅನಂತರಂ 


ದಿವ್ಯಗೋಪುರ ಪ್ರಾ ಪಿಯುಂಡಾಮ್‌. 
ಅನಂತರ ಬ ್ರಿಷ್ನತೇಜಸನ್ನುಪ್ರ ಪ್ರವೇಶಿಸುತಾನೆ. ಅಲ್ಲಿಂದ ಮುಂದೆ ಕ್ರಮಿಸಿ 
ದಿವ್ಯಗೋಪುರವನ್ನು ಹೊಂದುತಾನೆ. 4 


ಅನಂತರಂ ಬ್ರಹ್ಮವೇಶ್ಮ ಪ್ರವೇಶಮುಂಡಾಮ್‌ ಅನಂತರಂ 
ದಿವ್ಯಮಂಟಪ ಪ್ರಾಪ್ತಿಯುಂಡಾಮ್‌. ಅನಂತರಂ ದಿವ್ಯ ಪಾರಿಷತ್‌ 
ಪ್ರಾಪ್ತಿಯುಂಡಾಮ್‌. 

ಅನಂತರ ಪರಬ್ರಹ್ಮನ ಮನೆಗೆ ಪ್ರವೇಶ ಮಾಡುವ ಪ್ರಾಪ್ತಿ ಏರ್ಪಟ್ಟು 
ಅಲ್ಲಿಂದ ದಿವ್ಯಮಂಟಪವನ್ನು ಸೇರುತಾನೆ. ಅಲ್ಲಿ ದಿವಪಾರಿಷದರೊಡನೆ 
ಒಂದಾಗಿ ಸೇರುವ ಭಾಗ್ಯ ಲಭಿಸುತ್ತದೆ. 


ಅನಂತರಂ, ಸಪತ್ನೀಕ ಸರ್ವೇಶ್ವರ ದರ್ಶನಂ ಉಂಡಾಮ್‌. ಅನಂತರಂ 
ಸುತಿ, ಪ್ರಣಾಮ, ಅಂಜಲಿ ಪ್ರಮುಖ ಸಂಭ್ರಮಾನುವರ್ತನಂ 
ಉಂಡಾಮ್‌ ಅನಂತರಂ ಪರಮಾತ್ಮಸಮಾಪ ಪ್ರಾಪ್ತಿ ಉಂಡಾಮ್‌. 


44 


CC-0. Bhagavad Ramanuja National Research Institute, Melukote Collection. 


Funding; Tafty: lag Fo ಲ ಬಾ ವಪ. eGangotri. 
E 'ಮಟಿಭಹಲ್ಲಿ ್ಲಿ ಶ್ರೀ, TAD, Dew, ಸಮೇತನಾಗೆ ಬಿಜಯ 


ಮಾಡಿಸಿರುವ ಪರಮಾತ್ಮನ ದರ್ಶನ ಭಾಗ್ಯ ಏರ್ಪಡುತ್ತದೆ. ಆ 
ಕೂಡಲೇ ಮತ್ತೆ ಮತ್ತೆ ಸುತಿಸುತ್ತಾ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ 
ಏಳುತ್ತಾ ಮಾಡುತ್ತಾ ಏಳುತ್ತಾ ಸ್‌ ಸ ಭಾಗ್ಯ 
ಉಂಟಾಗುತ್ತದೆ. ಅನಂತರ 'ಪರಮಾತ್ಸ ತನ್ನ ಸಮಾಪಕ್ಕೆ 
ಅಹ್ಹಾ ಎನಿಸುವಂತಹ ಭಾಗ್ಯ ಲಭಿಸುತ್ತದೆ. 


ಮೂಲ: ಅನಂತರಂ ಪಾದಪೀಠಪರ್ಯಂಕಾರೋಹಣ ಮುಂಡಾಮ್‌. ಅನಂತರಂ 
ಭಗವದುತ್ತಂಗಸಂಗಮುಂಡಾಂ. ಅನಂತರಂ ಆಲೋಕನಾ 
ಲಾಪಾದ್ಯನುಭವ ಮುಂಡಾಮ್‌. ಅನಂತರಂ ಆಲಿಂಗನಾದ್ಯನುಭವಂ 
ಉಂಡಾಮ್‌. 
ಭಗವಂತನನ್ನು ಸಮಾಪಿಸಿ ಆತ ಚರಣ ಊರಿರುವ ಪಾದಪೀಠದ 
ಮೇಲೆ ಏರಿ ಭಗವಂತನ ಮಡಿಲಲ್ಲಿ ಕುಳ್ಳಿ ರುವುದು ಏರ್ಪಡುತ್ತದೆ. ಆಗ 
ಪರಮಾತ್ಮ ಪರಮ ws ಕ್ರೀಮದಿಂದ ಇವನನ್ನು ಕಟಾಕ್ಷಿಸಿ 'ನೇನಾರು' 
ಎಂದು ಜೇನಿನ ನುಡಿಗಳಲ್ಲಿ ಕೇಳಿದಾಗ fea ಬ್ರಹ್ನಾಸ್ಸಿ' ಎಂದು 
ಹೇಳುವ ಸಲ್ಲಾಪ ಭಾಗ್ಯ ಉಂಟಾಗುತ್ತದೆ. 


ಮೂಲ: ಅನಂತರಂ ಸ್ವರೂಪ, ರೂಪ, ಗುಣ, ವಿಗ್ರಹಾದ್ಯನುಭವಂ 
ಉಂಡಾಮ್‌. ಅನಂತರಂ ಅನುಭವ ಜನಿತ ಪ್ರೀತಿ ಪ್ರಕರ್ಷ 
ಮುಂಡಾಮ್‌. ಅನಂತರಂ ನಾನಾ ವಿಧ ವಿಗ್ರಹ ಪರಿಗ್ರಹ 
ಮುಂಡಾಮ್‌. 
ಅನಂತರ ಪರಮಾತ್ಮನ ಸ್ವರೂಪ, ರೂಪ, ಗುಣ, ವಿಗ್ರಹಾದಿಗಳ 
ಅನುಭವವು ಏರ್ಪಡುತ್ತದೆ. ಅನಂತರ ಆ ಅನುಭವದಿಂದ ಪ್ರೀತಿ 
ಪ್ರಕರ್ಷಕ್ಕೆ ಕಾಲುವೆಯಾಗಿ ಪರಮಾತ್ಮನಿಗೆ ಸೇವೆ ಮಾಡುವ 
ಅತಿಯಾಸೆಯಿಂದ ಹಲವಾರು ಶರೀರಗಳನ್ನು ಪರಿಗ್ರಹಮಾಡುವಿಕೆ 
ಏರ್ಪಡುತ್ತದೆ. 


45 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: ಅನಂತರಂ ಸರ್ವದೇಶ ಸರ್ವಕಾಲ ಸರ್ವಾವಸ್ಥೋಚಿತಮಾನ ಸರ್ವ 
ಪ್ರಕಾರ ಕೈಂಕರ್ಯಂ ಉಂಡಾಮ್‌. 
ಹೀಗೆ ನಾನಾವಿಧವಾದ ಶರೀರ (ಪಕ್ಷಿ, ಪ್ರಾಣಿ, ಸೇವಕರು) 
ಮುಕ್ತಾಶ್ಚರುಗಳಾಗಿ ಆ ಪರಮಪದ ನಾಥನಿಗೆ ಎಲ್ಲಡೆಗಳಲ್ಲೂ ಎಲ್ಲಕಾ 
ಲದಲ್ಲೂ ಎಲ್ಲ ವಿಧವಾದ ಕೈಂಕರ್ಯ ಮಾಡುವ ಮಹಾಭಾಗ್ಯ 
ಏರ್ಪಡುತ್ತದೆ. 


॥. ಪ್ರಮೇಯ ಶೇಖರಮ್‌ ಸಂಪೂರ್ಣಂ ॥ 
॥| ಸ್ವಾಮಿ ag, = ಲೋಕಾಚಾರ್ಯರ್‌ ತಿರುವಡಿಹಳೇ ಶರಣಂ II 
Il ಜೀಯರ್‌ ತಿರುವಡಿಹಳೇ ಶರಣಂ ॥ 


46 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


Il ಶ್ರೀಮತೇ ರಾಮಾನುಜಾಯ ನಮಃ ॥ 
Il ಸ್ವಾಮಿ ae, 5 ಲೋಕಾಚಾರ್ಕರ್‌ ತಿರುವಡಿಹಳೇ ಶರಣಂ ॥ 
॥ ಜೀಯರ್‌ ತಿರುವಡಿಹಳೇ ಶರಣಂ Il 


ಪರಮಾರ್ಥವಿವರಣ ರಹಸ್ಯಂಗಳ್‌ 
ಸಂಸಾರ ಸಾಮ್ರಾಜ್ಯಮ್‌ 


ಮೂಲ: ತುನ್ನಕ್ಕಡಲಾಯ್‌, ಇರುಳ್‌ ತರುಮಾಇಣಾಲಮಾನ ಸಂಸಾರತುಕ್ಕು 


ಮೂಲ: 


ಮೂಲ: 


ಉಳ್‌ವಾಯಿಲೇ ಪಂಚಭೂತಂಗಳಾಯ್‌ ಶಮೈನ್ಹು 


ದುಃಖಸಾಗರವಾಗಿ, ಅಜ್ಞಾನವನ್ನೇ ಬೆಳೆಸುವ ಸಂಸಾರದೊಳಗೆ 
ಪಂಚಭೂತಗಳಾಗಿ 


"ನವದ್ದಾರಪುರೇ' ಎನ್ನಿರಪಡಿಯೇ ಒನ್ನದುವಾಶಲಾನ ಪಡೈವೀಟ್ಟುಕ್ಕು 
ಉಳ್‌ವಾಯಿಲೇ "ಕೊಡುವಿನೈತ್ತೂರು' ಎನ್ನದೊರು ಊರಾಯ್‌; 
"ಒಂಭತ್ತು ಬಾಗಿಲಿರುವ ಪಟ್ಟಣ' ಎಂಬಂತೆ ಒಂಭತ್ತು ಬಾಗಿಲಿರುವ 
ಪುರದಲ್ಲಿ 'ಕ್ರೂರ ಪಾಪಗಳ ಊರು' ಎಂಬಂತೆ ಒಂದು ಊರಾಗಿ 


ಪುಹವಳಿ ತೆರಿಯುಮಿತ್ತನೈಯೊಳ್ಳಿಯ ಪುರಪ್ಪಡವಳಿ 
ತೆರಿಯಾದಿರುಪ್ಪದೊರು ಕಾಟ್ಟಿನುಳ್ಳೇ, ಅನಂತಕ್ಷೇಶಭಾಜಮಾನ 
ಮರತ್ತೈಯಟ್ಟು Oa ಎನ್ನರ ತೇಲೈಚ್ಛಮೈತ್ತು ಅವಸ್ಥಾ ಸಪ್ತಕಂಗಳ್‌ 
ಎನ್ನಿರ ಉರುಳ್ಳಿಹಳ್ಳೆ ಚ್ಛೇರ್ರು ರಾಗದ್ದೇಷಾದಿಗಳಾಹಿರ ಕುದಿರೈಹಳ್ಳೆ 
ಅಣ್ಯೆತ್ರು 

ಒಳಗೆ ಹೋಗಲು ಮಾರ್ಗವನ್ನು ಮಾತ್ರ ತಿಳಿದು ಹೊರಗೆ ಬರುವ 
ರೀತಿ ತಿಳಿಯದಂತಹ ಕಾಡಿನಲ್ಲಿ, ಅಪಾರವಾದ ಕಷ್ಟತೋಕಗಳಿಗೆ 
ಆಶ್ರಯವಾದ ಮರವನ್ನುಇಟ್ಟು, ಅವಿದ್ಯೆ ಎಂಬ ರಥವನ್ನು ಮಾಡಿ, 


47 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ie 


ಮೂಲ: 


ಮೂಲ: 


ಮೂಲ; 


ಏಳು ಅವಸ್ಥೆಗಳೆಂಬ ಗರ್ಭ, ಜನ್ಮ, ಬಾಲ್ಯ, ಕೌಮಾರ, ಯೌವನ, 
ವಾರ್ಧಕ್ಕ, ಮರಣ ಚಕ್ರಗಳನ್ನು ಕೂಡಿಸಿ, ರಾಗ (ಪ್ರೀತಿ), ದ್ವೇಷ 
(ಅಪ್ರೀತಿ) ಎಂಬ ಕುದುರೆಗಳನ್ನು ಹೂಡಿ, 
"ಗುಣತ್ರಯಂ'ಗಳೆನ್ನಿರ ತಿರುಕುರುಮ್ಚೈಊಂಜಲಿನ್‌ಮೇಲ್‌' 
ಕರ್ಮಮೆನ್ನಿರ ಸಿಂಹಾಸನತ್ರೈಯಿಟ್ಟು "ರುಚಿ' ಎನ್ನಿರ ಮೇಲ್‌ವಿರಿಯ್ಯೆ 
DOB, "ಅವಶ್ಯಂ ಅನುಭೋಕವ್ಯಂ' ಎನ್ನಿರಪಡಿಯೇ ಅನುಭವಿತ್ತನ್ರಿ 
ಮೀಳವೊಣ್ಣಾದಿರುಕ್ಕಿರ ಉರುಪ್ಲಿಣಿಹಳಾಹಿರ ಭಾರ್ಯಾವರ್ಗಂ 
ಪಕ್ಕತ್ತಿಲಿರುಕ್ಕ; 

ಸತ್ವ, ರಜಸ್ಸು ತಮಸ್ಸುಗಳೆಂಬ ಮೂರು ಕಾಲುಗಳುಳ್ಳ ಉಯ್ಯಾಲೆಯ 
ಮೇಲೆ ಕರ್ಮವೆಂಬ ಸಿಂಹಾಸನವನ್ನಿಟ್ಟು “ರುಚಿ' ಎಂಬ ಮೇಲ್ವಾಸನ್ನು 
ಹರಪಿ,: "ಅನುಭವಿಸಲೇಬೇಕು' ಎಂಬಂತೆ ಅನುಭವಿಸದೆ 
ಇರಲಾಗದಂತಹ ಪತ್ನೀಪರಿವಾರ ಪಕ್ಕದಲ್ಲಿರಲಾಗಿ 


ಅನ್ನಕಾರಮಾಹಿರ ವಿಳಕ್ಕೈ ಏತ್ರಿ 

ಕತ್ತಲೆ ಎಂಬ ದೀಪವನ್ನು ಬೆಳಗಿಸಿ 

ಅವಸ್ತುಕ್ಕಳಾಹಿರ ದಾಸವರ್ಗಂ-ಪರದ್ವೇಷಂ, ಪರಹಿಂಸೈೈ, 
ಪರಾನುವರ್ತನಂ-ತುಡಕ್ಕಮಾನ ಭೋಗಂಗಳ್ಳೆ ಭುಜಿಪ್ಪಿಕ್ಕ ಭುಜಿತ್ರು 
ಅವಸ್ತು (ವಸ್ತುವೇ ಅಲ್ಲ ಎಂಬಂತಿರುವ) ಗಳಾದ ದಾಸರುಗಳು, 
ಮತ್ತೊಬ್ಬರನ್ನು ದ್ವೇಷಿಸುವಿಕೆ, ಹಿಂಸಿಸುವಿಕೆ, ಇತರರನ್ನುನಾಯಿಯಂತೆ 
ಹಿಂಬಾಲಿಸುವಿಕೆ ಮೊದಲಾದ ಭೋಗಗಳನ್ನು ಉಣಿಸಲು ಅದನ್ನುಂಡು 
ಅಪ್ರಕಾಶಿತ ಸ್ಮರೂಪಸ್ಹಭಾವನಾನ ತನ್ನೈ-"ವಾಸನೈ' ಎನ್ನಿರ 
ವೀರತ್ತೈಯಿ Fee, 


48 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: 


ಮೂಲ: 


ಮೂಲ: 


ಮೂಲ: 


ಪ್ರಕಾಶಿಸದೇ ಇರುವ ಸ್ವರೂಪ, ಸ್ವಭಾವನಾದ ತನ್ನನ್ನು (ತಾನಾರು, 
ತನ್ನ ಸ್ವರೂಪ, ಸ್ವಭಾವಗಳೇನುಎಂದೇ ಅರಿಯದೆ ಅಜ್ಞನಾಗಿ) 
"ವಾಸನೆ' ಎಂಬ ವೀರ್ಯದಿಂದ ಭಾವಿಸಿ 


ತಾಪತ್ರಯಂಗಳೆನ್ನಿರ ವಎಡಾಯ್‌ಕ್ಕುಡೈಯಿನ್‌ ಕೀಳೇ ಪಂಚವೃತ್ತಿ 
ಪ್ರಾಣಂಗಳಾಹಿರ ಪುರೋಹಿತರ್‌ - ಸಂಸಾರತುಕ್ಕು ಮೂರ್ಧಾಭಿ 
ಷಿಕ್ತೆ ನಾಕ್ಕಿ ಖ್ಯಾತಲಾಭಪೂಜೈಹಳ್‌ ಕೊಂಡಾಡ; 


ಅಧ್ಯಾತ್ಮಿಕ, ಆದಿಭೌತಿಕ, ಅಧಿದೈವಿಕಗಳಾದ ಮೂರು ತಾಪಗಳೆಂಬ 
ಕೊಡೆಯ ಕೆಳಗೆ ಪಂಚವ್ಯಕ್ತಿಪ್ರಾಣಗಳೆಂಬ ಪುರೋಹಿತರು (ಪ್ರಾಣ, 
ಅಪಾನ, ಉದಾನ, ವ್ಯಾನ, ಸಮಾನಗಳಿಂಬ ಐದು ಪ್ರಾಣಗಳು), 
ಸಂಸಾರ ಸಾಮ್ರಾಜ್ಯಕ್ಕೆ ಇವನನ್ನು ಮೂರ್ಧಾಭಿಷಕನನ್ನಾಗಿ ಮಾಡಿ 
ಖ್ಯಾತಿ ಲಾಭ ಪೂಜೆಗಳನ್ನು ಕೊಂಡಾಡುತ್ತಿರಲು, 


ಪುಣ್ಯಪಾಪಂಗಳಾಹಿರ ಚಾಮರಮಿರಟ್ಟ ಅನೇಕವಿಧ 
ದುಃಖಪರಂಪರೈಹಳ್‌ ಅಡಿಕ್ಕೊಲಿಯಲ್‌ ಪಣಿಮಾರ. 


ಪುಣ್ಯ, ಪಾಪಗಳೆಂಬ ಚಾಮರಗಳು ಎರಡೂ ಕಡೆ ತೂಗಲು, ಅನೇಕ 
ದುಃಖಪರಂಪರೆಗಳು ದಂಡೆದಂಡೆಯಾದ ಮಾಲೆಯಾಗಿ ಇವನ 
ಕೊರಳಲ್ಲಿ ತೂಗಿ ಸೇವೆ ಮಾಡಲು 


ಅಹಂಕಾರಮಮಕಾರಂಗಳಾಹಿರ ಆಲವಟ್ಟಂ ಪರಿಮಾರ. 
ಅಹಂಕಾರಮಮಕಾರಗಳಿಂಬ ಬೀಸಣಿಗೆಗಳು ಬೀಸುತ್ತಿರಲು 
"ಸದಾದುಃಖವರ್ಷಿಣಿ'-ತುಳತಿಪರಿಮಾರ. 


"ಅಪಾರವಾಗಿ ದುಃಖವನ್ನು ಸುರಿಸುವಂತಹುದು' ಎಂಬಂತಹುದು 
ಆರತಿ ಮಾಡಲು 


49 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: 


"ಮೂಲ: 


ಮೂಲ: 


ಮೂಲ: 


ಮೂಲ: 


ಮೂಲ: 


oA è ಒಟ್ಟುವಟ್ಟಿಲೆಡುಕ್ಕ.. 
ಮರೆವು ಎಂಬುದು ಪೂರ್ಣಕುಂಭವನೆತ್ತಲು 
ಅಭಿನಿವೇಶಂ ಕಳಾಂಚಿ ಎಡುಕ್ಕ. 


ಅಭಿನಿವೇಶ ಎಂಬುದು ತಾಂಬೂಲ (ಉಗಿಯುವ) ಪಾತ್ರೆ 
ಹಿಡಿಯಲು 


ವಿಷಯಾಂತರರುಚಿ -ಅಡೈಪ್ಟೈ ಎಡುಕ್ಕ. 

ಎಲ್ಲಇತರ ವಿಷಯಾನುಭವಗಳಲ್ಲಿನ ರುಚಿ, ತಾಂಬೂಲ ಸಂಚಿಯನ್ನು 
ಹಿಡಿಯಲು 

ಪೂರ್ಲೋತರಾಘಂಗಳಿನ್ನಿರ ಆನೈಕ್ಕುದಿರ್ಕೆಯೋಡ. 

ಹಿಂದೆ ಸಂಗ್ರಹಿಸಿದ ಪಾಪಗಳು, ಎಂಬ ಆನೆಯೂ ಮುಂದೆ 
ಬರುವಂತಹ ಪಾಪಗಳು ಎಂಬ ಕುದುರೆಗಳೂ ಓಡಲು 


ವಾತಪಿತ್ತಶ್ರೇಷ್ಠಂಗಳಾಹಿರ ಮಂತ್ರಿಹಳ್‌ ಸೇವಿಕ್ಕ. 

ವಾತ, ಪಿತ್ತ, ಕಫಗಳೆಂಬ ಮೂರು ದೋಷಗಳಾದ ಮಂತ್ರಿಗಳು 
ಸೇವಿಸಲು, 

ಕಾಮಕ್ರೋಧಲೋಭಮದಮಾತ್ಸರ್ಯಮ್‌ ತುಡಕ್ಕಮಾನ ಪ್ರಭುಕ್ಕಳ್‌ 
ಸೇವಿಕ್ಕ. 


ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ತರ್ಯಗಳೆಂಬ 
ಅರಿಷಡ್ವರ್ಗಗಳಾದ ರಾಜರುಗಳು ಸೇವೆ ಮಾಡಲು 


50 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: 


ಮೂಲ: 


ಮೂಲ: 


ಮೂಲ: 


ಮೂಲ: 


ಭಗವತಪಚಾರ, ಭಾಗವತಾಪಚಾರ, ಅಸಹ್ಯಾಪಚಾರ- 
ನಾನಾವಿಧಾಪಚಾರಮಾಹಿರ ಕಾಲಾಳ್‌ಹಳ್‌ ಸೇವಿಕ್ಕ. 


ಭಗವಂತನಲ್ಲಿ ಮಾಡುವ ಅಪಚಾರ, ಭಾಗವತರುಗಳ ವಿಷಯದಲ್ಲಿ 
ಮಾಡುವ ಅಪಚಾರ ಅಸಹಾ ್ಸಿಪಚಾರಗಳಿಂಬ ಕಾಲಾಳು (ಪದಾತಿ 
ಸೈನ್ಯ) ಇವನನ್ನು ಸೇವಿಸುತ್ತಿರಲು 


ನಿದ್ರಾದೇವಿ, ಜೀಷ್ಠೆ-ತುಡಕ್ಕಮಾನ ಪೆಣ್ಣಿಕ್ಕಹಳ್‌ ಸೇವಿಕ್ಕ. 
ನಿದ್ರಾದೇವಿ, ದರಿದ್ರದೇವಿ, ಅಶುಚಿದೇವಿ, ಜಿಹಾಸಾದೇವಿ 
ಮೊದಲಾದವರು ಇವನಿಗೆ ಸೇವೆ ಮಾಡುತ್ತಿರಲು 


ಆಶೈಯಾಹಿರ ಪಾಶಕ್ಕಯಿತ್ತಾಲೇ ಪಿಣೆತ್ತು, ಇಂದ್ರಿಯಂಗಳಾಹಿರ 
ಮದಕಳಿರುಹಳ್‌ ವಲಿಕ್ಕ ಕಾಲಮಾಹಿರ ಸಾರಥಿ ನಡತ್ರ 

ಆಸೆ ಎಂಬ ಕಡಿವಾಣವನ್ನು ಕಟ್ಟಿ ಇಂದ್ರಿಯಗಳೆಂಬ ಮದ್ದಾನೆಗಳು 
ಎಳೆಯಲು, ಕಾಲವೆಂಬ-ಸಾರಥಿ ನಡೆಸಲು 


ದೇಹಾತ್ಥಾಭಿಮಾನಿವನ್ನಾನ್‌, ಸ್ವತಂತ್ರನ್‌ವನ್ಹಾನ್‌, ಅನ್ಯಶೇಷ 
ಭೂತನ್‌' ವನ್ಹಾನ್‌ ಎಂದು ಕಾಳಂಗಳ್‌, ಚಿನ್ನಂಗಳ್‌ ಕಲನ್ನು 
ಪಣಿಮಾರ; 

ದೇಹವನ್ನೇ ಆತ್ಮವೆಂದು (ಭ್ರಮಿಸಿ): ಅಭಿಮಾನಿಸುವವರು 
ಬರುತ್ತಿದ್ದಾರೆ, (ಭಗವಂತನಿಗೆ ಶೇಷವಾದ ಆತ್ಮವನ್ನು) ಸ್ವತಂತ್ರರು 
ಬರುತ್ತಿದ್ದಾರೆ. ಇತರರಿಗೆ ದಾಸಭೂತನಾದವರು ಬರುತ್ತಿದ್ದಾರೆ 
ಎಂಬುದಾಗಿ ಕಹಳೆ, ತುತೂರಿಗಳು ಒಟ್ಟಾಗಿ ಕೂಡಿ ಮೊಳಗಲು 


"ಮೆಲ್ಲಿಯಿಲಾಕ್ಕೈ ಕ್ಕಿರಿಮಿಕ್ಕುರಿವರಿಲ್‌ ಮಿಳಿರ್‌ತನ್ನಾಂಗೇ ಶೆಲ್ಲಿಯ 
ಶೆಲ್‌ಹೈತುಲಹೈ ವಿನ್ಸಾಣುಂ' (ತಿರುವಿರುತ್ತಂ-48) ಎನ್ನಿರಪಡಿಯೇ 
ತಾನುಂ ತನ್‌ ಪರಿಕರಭೂತರುಮಾಹ ಸುಖಾನುಭವಂ ಪಣ್ಣಿ 


51 


CC-0. Bhagavad Ramanuja National Research Institute, Melukote Collection. 


ಮೂಲ: 


Funding: Tattva Heritage Foundation,Kolkata. Digitization: eGangotri. 
ಮೆತ್ತಗಿರುವ ದೇಹವುಳ್ಳ ಹುಳು ಗಾಯದ ಹೊರಗೆ ಕುಳಿತಿರೆ ನೋವು 
ತಿಳಿಯುವುದೇ. ಹಾಗೆಯೇ ನಾನೂ ಏನೂ ಅರಿಯದವನು ಎಂಬಂತೆ 
ತಾನೂ ತನ್ನ ಪರಿಕರಗಳೂ ಸುಖಾನುಭವವನ್ನು ಮಾಡಿ 


"ಯಾದಾನುಂ ಓರಾಕ್ಕೆ ಮಿಲ್‌ ಪುಕ್ಕಂಗಾಪ್ಪುಂಡು ಮಾಪ್ಪವಿಳುಂದುಂ 
ಮುದಾವಿಯಿಲ್‌ ತಡುಮಾರುಮುಯಿರ್‌ ಮುನ್ನಮೇ' 
(ತಿರುವಿರುತ್ತಂ 95) ಎನ್ನಿರಪಡಿಯೇ ಪುಕ್ಕಪುಕ್ಕ. ಶರೀರಂಗಳ್‌ 
ತೋರುಂ ಅಹಂಕಾರ ಮಮಕಾರಂಗಳ್ಳೆ ಪ್ಪಣ್ಣಿ 


"ಉಸಿರೆಂಬುದು ಅತಿ ಬಳಕೆಯಾದ ಮೆತ್ತಗಿನ ದೇಹದೊಡನೆ ಕೂಡಿದ 
ಹಲವು. ಜನ್ಮಗಳ ಶರೀರದೊಳಗೆ ಹೊಕ್ಕು ಕಟ್ಟುಬಿದ್ದು ನಂತರ ಆ 
ಸಂಬಂಧ ಕಳೆದು ಅನಂತರ ಪರಮಾತ್ಮನನ್ನು ಹೊಂದುವ ದೆಸೆಯನ್ನು 


. -ಪಡೆಯಿತು' ಎಂಬಂತೆ 


ಮೂಲ: 


ತಾನು ಹೊಕ್ಕೆ ಶರೀರಗಳಲ್ಲಿಲ್ಲಾ ನಾನು ಮನುಷ್ಯ, ನಾನು ದೇವ, ನಾನು 
ಯಕ್ಷ. - ಇದು. ನನ್ನದು ಎಂಬಿತ್ಯಾದಿಯಾಗಿ ಅಹಂಕಾರ, 
ಮಮಕಾರಗಳನ್ನು ಉಳ್ಳವನಾಗಿ 


ಸತ್ತಾಧಾರಕನಾದ ಸರ್ವೇಶ್ನಧನೈ ಮರನ್ನ್ಹು ಮೊಯ್‌ತ್ರವಲ್‌ 


: -ವಿನೈಯುಳ್‌ ನಿನ್ನುತ್ರಿವಿಧ ಕರಣಂಗಳಾಲುಂ ಪಾತಕಂ, ಅತಿಪಾತಕಂ, 


ಮಹಾಪಾತಕಂ ತುಡಕ್ಕಮಾನವತ್ತಾಲೇ, ಪೋದುಪೋಕ್ಕಿಕ್ಕೊಂಡು 
ಪೋಹಿರ ಕಾಲತ್ರಿಲೇ. 


' ಆತ್ಮವನ್ನೇ ಧರಿಸಿ ಆತ್ಮಕ್ಕೆ ಸತ್ತೈಯನ್ನುಂಟುಮಾಡುವ ಆ ಪರಮಾತ್ಮನನ್ನು 


ಮರೆತು, ಮೇಲೆ ಕವಿದ ಬಲಿಷ್ಠವಾದ ಪಾಪಗಳಲ್ಲಿ ನಿಂತು ಮೂರೂ 
(ಕಾಯೇನ, ವಾಚಾ, ಮನಸಾ) ಕರಣಗಳಿಂದಲೂ ಪಾತಕ, 
ಅತಿಪಾತಕ, ಮಹಾಪಾತಕಗಳಾದಿಗಳಿಂದ ಕಾಲವನ್ನು ಕಳೆಯುತ್ತಿರಲಾಗಿ 


52 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: ಈಶ್ವರನುಡೈಯ ನಿರ್ಹೇತುಕ ವಿಷಯೀಕಾರತಾಲೇ ಇವನುಕ್ಕು 
ಅದ್ವೇಷಂ ಪಿರಕ್ಕ. 


ಪರಮಾತ್ಮನ ನಿರಾಕಾರಣವಾದ (ಚೇತನನ ಯಾವ 
, ಪ್ರಯತ್ನವೂಇಲ್ಲದೆ) ಪರಮಕೃಪಾಪೂರ್ಣವಾದ ಅನುಗ್ರಹದಿಂದ 
ಇವನಿಗೆ ಭಗವದ್ಧಿಷಯದಲ್ಲಿ "ದ್ವೇಷವಿಲ್ಲದಿರುವಿಕೆ'ಯು ಏರ್ಪಟ್ಟಾಗ 


ಮೂಲ: ಅತ್ತಾಲೇ ರಕ್ಷಣತ್ತುಕ್ಕು ವಳಿಕಂಡು, ಕಳ್ಳೆ ಎಡುಕ್ಕಕೊಡುತ 
ಕೋಲೈಿಕ್ಕೊಂಡು ಕಣ್ಣೈಕ್ಕಲ್ಫಕಿಕ್ಕೊಳ್ಳುವಾಕೈಪ್ಟೋಲೇ, ನಮ್‌ ಪಕ್ಕಲ್‌ 
ಶೇರಕ್ಕೊಡುತ್ತಉಡಂಬೈಕ್ಕೊಂಡು ಅಹಲುಹೈಕ್ಕು ಉರುಪ್ಪಾಕ್ಸಿನಾನ್‌. 
ಆ ಅದ್ವೇಷವನ್ನೇ ಪರಮಾತ್ಮನು ಆತ್ಮನನ್ನು ರಕ್ಷಿಸುವ ಮಾರ್ಗವಾಗಿ 
ಭಾವಿಸಿ, ಕಳೆ ಕೀಳಲು (ಬೇಡವಾದದ್ದನ್ನು ಕಳೆಯಲು) ಕೊಟ್ಟ 
ಕೋಲಿನಿಂದ ಕಣ್ಣನ್ನುತಿವಿದುಕೊಳ್ಳುವವರಂತೆ, ನನ್ನನ್ನು ಬಂದು ಸೇರಲು ' 
ಸಾಧನವಾಗಿ ನೀಡಲ್ಪಟ್ಟ ಶರೀರವನ್ನು ನನ್ನಿಂದ ದೂರವಾಗುವುದಕ್ಕೆ 
ಉಪಯೋಗಿಸಿದ್ದಾನಲ್ಲಾ। 

ಮೂಲ: "ಪಲ್‌ಪಿರುವಿಕ್ಕು ನೋತ್ರೇನ್‌' ಎನ್ರು ಒರು ಜನ್ಮತಿಲೇ ಅನೇಕ 
ಜನ್ಮತುಕ್ಕು ವೇಂಡುಮ್‌' ಪಾಪಂಗಳ್ಳೆ ಆರ್ಜಿತುಕೊಳ್ಳುಹಿರ ಇವನ 
ನಂ ಪಕ್ಕಲಿಲೇ ಶೇರ್ತುಕ್ಕೊಳುಂ ವಿರಹೇದೋ ಎನ್ರು ತಿರುವುಳ್ಳಂಪತ್ನಿ 


"ಹಲವು ಜನ್ಮಗಳಿಗಾಗಿ ವ್ರತ ಮಾಡಿಸಿ' (ಜನ್ಮ ಕಳೆದುಕೊಳ್ಳುವುದಕ್ಕೆ 
ಬದಲಾಗಿ ಜನ್ಮ ತಾಳಲು ವ್ರತಮಾಡಿ) ಎಂಬಂತೆ ಒಂದು ಜನ್ಮದಲ್ಲೇ 
ಹಲವು ಜನ್ನಗಳಿಗೆ ಬೇಕಾದಷ್ಟು ಪಾಪವನ್ನು ಸಂಪಾದಿಸುವ ಇವನನ್ನು 
ನನ್ನೊಡನೆ ಸೇರಿಸಿಕೊಳ್ಳುವ ಮಾರ್ಗವೇನು ಎಂದು ಚಿಂತಿಸಿ, 


ಮೂಲ: ಪಲವಟ್ಟತಿಲೇ ತೂದುಶೆಯ್‌ ಕಣ್ಣಳ್‌ಕೊಂಡೊನ್ರುಪೇಶಿ. 


53 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: 


ಮೂಲ: 


ಹಲವು ರೀತಿಯಲ್ಲಿ ಸುತ್ತಲೂ ದೂತನಾಗಿ ಸುತ್ತುವ ಕಣ್ಣುಗಳಿಂದ 
ಮಾತಾಡಿ 


ಆಳ್ವಾನುಂ ಕರುದುಮಿಡಂ ಪೊರದುಮವನಾಹೈಯಾಲೇ ತನ್‌ 
ಪರಿಕರಭೂತರೈ ಏವಿವಿಡ, ನಿನ್ರಿವ್ನುಲಹಿರೃಡಿವಾನ್‌ ನೇಮಿಪ್ಪಿರಾನ್‌ 
ತಮರ್‌ ಪೋನ್ಸು 


ಸುದರ್ಶಾನಾಳ್ವಾನನೂ ಪರಮಾತ್ಮನ ಸಂಕಲ್ಪವನ್ನು .ಅರಿತು 
ವರ್ತಿಸುವನಾದ್ದರಿಂದ ಅವನಂತಿರುವ ತನ್ನ ಪರಿವಾರವನ್ನು 
ಪರಮಾತ್ಮನು ನಿಯಮಿಸಲು, "ಈ ಲೋಕದ ಎಲ್ಲ ದುಃಖವನ್ನೂ 
ನಿವಾರಿಸುವ ಚಕ್ರತ್ತಾಳ್ವಾನ್‌' ಎಂಬಂತೆ 


"ಅರಳೆನ್ನುಂ ಒಳ್‌ವಾಳುರುವಿ "ಅಡೈನ್ಜವರುವಿನೈಯೋಡಲ್ಲಲ್‌ 
ನೋಯ್‌ ಪಾವಂ QB NS, ಮಿಣ್ಣೊಳಿಯವೇಂಡಿಲ್‌- 


..ನುಡಂಗಿಡೈಯೈೆ- ಮುನ್ನಿಲಂಗೈ ವೈತ್ತಾನ್‌' (ಮುದಲ್‌ ತಿರುವಂದಾದಿ 


59) -ಮುರಣಳಿಯ ಮುನ್ನೋರುನಾಳ್‌ ತನ್ಹಿಲಂಗೈ ವೈತ್ತಾನ್‌ 
ಶರಣ್‌, ಎನ್ಗಿರಪಡಿಯೇ. 


ಕೃಪೆಯೆಂಬ ಖಡ್ಗವನ್ನು ರುಳಪಿಸಿ "ಬಳಕುವ ನಡುವುಳ್ಳ ಸೀತೆಯನ್ನು 
ಸೆರೆಯಲ್ಲಿಟ್ಟ ರಾವಣನನ್ನುನಾಶಮಾಡಲು ಶ್ರೀರಾಮನು ತನ್ನಕ್ಕಿಯಲ್ಲಿ 
ಬಿಲ್ಲನ್ನು ಹಿಡಿದ. ತಮ್ಮ ಮೇಲೆ ಈಗ ಬಂದಿರುವ ಕ್ರೂರವಾದ ನಮ್ಮ 
ಅಜ್ಞಾನ, ದುಃಖ, ಶರೀರದ ವ್ಯಾಧಿ ಮೊದಲಾದ ಪಾಪಗಳ ಹೊರತಾಗಿ 
ಆ ಶ್ರೀರಾಮನೇ ಉಪಾಯವೂ, ಉಪೇಯವೂ ಆಗುತ್ತಾನೆ. 


ಎಂಬಂತೆ ವಿರೋಧಿವರ್ಗವೆಲ್ಲವನ್ನೂ ಪೂರ್ಣವಾಗಿ ನಾಶಮಾಡಿ 


ಜ್ಗಾ ನವನ್ನು ನೀಡಲು 


54 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
ಮೂಲ: ಇವನುಂ ಚೈತನ್ಯಂ ಕುಡಿಪುಹನ್ನು “ತರಿನ್ನುಣರ್‌ವೊನ್ರಿನ್ಸೆ ಯಾಲ್‌ 
ತೀವಿನೈಯೇನ್‌' ವಾಳಾ ವಿರುನ್ಮೊಳಿನ್ನೇನ್‌ ಕೀಳ್‌ ನಾಳ್‌ಹಳೆಲ್ಲಾಂ- 
ಕರನ್ನುರುವಿಲ್‌ ಅಮ್ಮಾನೈ ಎಜ್ಞಾನ್ರು ಪಿನ್ನೊಡರ್‌ನ್ಹಾಳಿಯಂಗ್ಳೈ 
ಅಮ್ಮಾನೈ ಏತ್ತಾದಯರು'' (ಪೆರಿಯತಿರುವಂದಾದಿ 82) 
ಎನ್ಗಿರಪಡಿಯೇ ಇಳ್ಳಿನ್ನ ನಾಳ್ಳಿಕ್ಕು ಅನುತಪಿತ್ತು; 
ತನ್ನ ಸ್ವಯಂ ರೂಪವನ್ನು ಮರೆತು ಶ್ರೀರಾಮನಾಗಿ ಬಂದವನು 
ಮಾರೀಚನೆಂಬ ಜಿಂಕೆಯನ್ನು ಹಿಂಬಾಲಿಸಿದ, ಸುಂದರವಾದ 
ಚಿರಳಿನುಂಗುರ ಧರಿಸಿದ ಆ ರಾಮನನ್ನು ಸ್ತುತಿಸದೇ ನಾನು ಕೆಟ್ಟಿ 
ಒಳ್ಳೆಯ ಜ್ಞಾನವಿಲ್ಲದ್ದರಿಂದ ಹಿಂದೆ ಕಳೆದ ದಿನಗಳಲ್ಲಿ ಆಯಾಸ 
ಗೊಂಡವನಾಗಿ ಪರಮಾತ್ಮನ ನಾಮವನ್ನೇ ಹೇಳದೇ ಹೋದೆ. 


ಎಂಬಂತೆ ಕಳೆದುಹೋದ ದಿನಗಳಿಗಾಗಿ ಪರಿತಪಿಸಿ, 
ಮೂಲ: ಪ್ರಾಷೃತ್ತೈ ಉಳ್ಳಪಡಿ ಅರಿವಿತ್ತ ಆಚಾರ್ಯನ್‌ಪಕ್ಕಲ್‌ ಕೃತಜ್ಞನಾಯ್‌, 
ಭಗವನ್ನುಖೋಲ್ಲಾಸಕರ ಕೈಂಕರ್ಯದ ಪ್ರಾಪ್ಯವನ್ನು ಯಥಾವತಾಗಿ 
ತಿಳಿಸಿಕೊಟ್ಟಂತಹ ಆಚಾರ್ಯರ ವಿಷಯದಲ್ಲಿ ಕೃತಜ್ಞತೆಯುಳ್ಳವನಾಗಿ 
ಮೂಲ: ವಿರೋಧಿವರ್ಗತಿಲ್‌ ಉಪೇಕ್ಷೆ Ada ತ್ರಿಯಃಪತಿಯ್ಯೆ ಕ್ಕಿಟ್ಟಿಯಲ್ಲದು 
ಧರಿಕ್ಕವೊಣ್ಣಾದಿರುಕ್ಕಿರ ಪ್ರೇಮಂ AYA, 


ಮೇಲೆ ಅನುಭವಿಸಿದ ಸಂಸಾರ ಸಾಮ್ರಾಜ್ಯದ ಭೋಗಗಳೆಂದು 
ಭಾವಿಸಿದ ವಿರೋಧಿ ವರ್ಗಗಳಲ್ಲಿ ಉಪೇಕ್ಷೆ ಏರ್ಪಟ್ಟು 
ಶ್ರೀ ಮಹಾಲಕ್ಷ್ಮಿಗೆ ಪತಿಯಾದ ಪರಮಾತ್ಮನನ್ನು ಸೇರದೆ ಒಂದು 
ಕ್ಷಣವೂ ಇರಲಾರದಂತಹ ಪ್ರೇಮವು ಏರ್ಪಟ್ಟು 


55 


CC-0. Bhagavad Ramanuja National Research Institute, Melukote Collection. 


ಮೂಲಿ:ಚಿಟ್ಬಳಿ್ರರಿ "SEES ಬಟ್ಟರ್‌'"ಕೃಟ್ಗೂಂಟರಳಿವಟುರ'ಎನ್ರು 

ಪಿರಾಟ್ಟಿ Sines Sox, ಅವ್ವಳುವುಂ ಪೊರುಕ್ಕಮಾಟ್ಬಾದ 
ಇಡ ಬಗ ವಾತ್ಸಲ್ಯಾದಿ ಗುಣವಿಶಿಷ್ಟ ವಸುವಾಹೈ ಯಾಲೇ, 

ಕೀಳ್‌ಶೆಯ್ದ ಅಂತತ್ತೈ ತಿರುವುಳ್ಳಂಪತ್ತಿ 5 ಮೇಲ್‌ ಶೈಯ್ಯವೇಂಡುಂ 
ಅಂಶತ್ರೈ ಪ್ರಾಷ್ಯಪರ್ಯಂತಮಾಹ ತಲೈಕ್ಕಟ್ಟಿಕೊಡುತ್ತದುಳುಂ 

“ಇಷ್ಟು ಕಾತರಿಸುವಾಗ ಸ್ವೀಕರಿಸಿ ಅನುಗ್ರಹಿಸ'ಬೇಕೆಂದು ತಾಯಾದ 
ಶ್ರೀಮಹಾಲಕ್ಷ್ಮಿ ಪುರುಷಕಾರ ಮಾಡಲಾಗಿ, ಅಷ್ಟನ್ನು ಕೂಡ 
ಸಹಿಸಲಾರದ ಕಾರುಣ್ಯ ವಾತ್ಸಲ್ಯ, ಮಾರ್ದನ, ಆರ್ಜುವ ಆದಿ 
ಗುಣಗಳಿಂದ ಕೂಡಿದ ವಸ್ತು ಈ ಪರಮಾತ್ಹನಾದ್ದರಿಂದ ಹಿಂದೆ 
ನಡೆದದ್ದನ್ನೆಲ್ಲಾಎಂದರೆ ಈ ಚೀತನನ ಹಿಂದಿನ ಅವಸ್ಥೆಗಳನ್ನೂ ಅವನನ್ನು 
ತಾನು ಪಡೆಯಲು ಪ್ರಯತ್ನಿಸಿದ್ದೆಲ್ಲವನ್ನೂ ಮೇಲೆ ಅವನಿಗೆ 
ಮಾಡಬೇಕಾದ ಒಳಿತನ್ನೂ ಚಿಂತಿಸಿ ತನ್ನ ಚರಣಾರವಿಂದಗಳ 
ನಿತ್ಯಕೈೆಂಕರ್ಯವೆಂಬ ಪ್ರಾಪ್ಯವನ್ನುನೀಡಿ ಪರಮಾನುಗ್ರಹ ಮಾಡುತ್ತಾನೆ. 


॥ ಸಂಸಾರಸಾಮ್ರಾಜ್ಯಮ್‌ ಸಂಪೂರ್ಣಂ Il 
॥| ಸ್ವಾಮಿ ಪಿಳ್ಳೆ 5 ಲೋಕಾಚಾರ್ಕರ್‌ ತಿರುವಡಿಹಳೇ ಶರಣಂ ॥ 
l ಜೀಯರ್‌ ತಿರುವಡಿಹಳೇ ಶರಣಂ ॥ 


56 


CC-0. Bhagavad Ramanuja National Research Institute, Melukote Collection. 


Funding: Tattva Heritage ಎತ Digitization: eGangotri. 
1 ಶ್ರೀವತೇ ರಾಮಾನುಜಾಯ ನಮಃ ॥ 


॥ ಸ್ವಾಮಿ ಪಿಳ್ಳಿ ಲೋಕಾಚಾರ್ಯರ್‌ ತಿರುವಡಿಹಳೇ ಶರಣಂ ॥ 
1! ಜೀಯರ್‌ ತಿರುವಡಿಹಳೇ ಶರಣಂ ॥ 


ಪರಮಾರ್ಥವಿವರಣ ರಹಸ್ಕಂಗಳ್‌ 
ನವರತ್ನ cing 
ಮೂಲ: ಶರಣಾಗತನಾನವನ್‌, ತನ್ನೆ ಯಂ, ತನಕ್ಕು ವಿರೋಧಿಯಾನ 
ದೇಹತೆ ಕ್ರೈಯುಂ, ದೇಹತೆ ಕೈ ಪತ್ರಿವರುಂ ಬನ್ನುಕ್ಕಳ್ಳೆಯುಂ, 
ಸಂಸಾರಿಹಳ್ಳೆಯುಂ, ದೇವತಾಂತರಂಗಳ್ಳೆಯುಂ- ಶ್ರೀವೈಷ್ಣವರ್‌ 
ಹಳ್ಳೆಯುಂ, ಆಚಾರ್ಯನೈಯುಂ, ಪಿರಾಟ್ಟಿಯ್ಕೆಯುಂ, ಈಶ್ವರನೈಯುಂ, 
ನಿನೈತ್ತಿರುಕ್ಕುಂಪಡಿ ಎಂಗನೇ ಎನ್ನಿಲ್‌. 


ಆಕಿಂಚನ್ಯ ಅನನ್ವಗತಿತ್ವಗಳೊಡನೆ ಪರಮಾತ್ಮನ ಚರಣಾವಿಂದಗಳಲ್ಲಿ 
ಶರಣಾಗತಿಯನ್ನು ಮಾಡಿದ ಚೇತನನ ಭಾವನೆಗಳು ಯಾವ ರೀತಿ 
ಇರಬೇಕು ಎಂಬುದನ್ನು ತಿಳಿಸುವ, ಶರಣಾಗತರಿಗೆ ಮಾರ್ಗದೀಪ 
ವಾಗಿರುವ ಅನುಪಮ ಗ್ರಂಥ "ನವರತ್ನಮಾಲ್ಸಿ'. ಇದರಲ್ಲಿ ಒಂಭತ್ತು 
ಅದ್ಭುತವಾದ ವಿಷಯಗಳು ತಿಳಿಸಲ್ಪಟ್ಟಿವೆ. ರತ್ನಗಳು ತಮ್ಮ ಪ್ರಕಾಶದಿಂದ 
ಕತ್ತಲನ್ನು ಕಳೆದು ಬೆಳಕನ್ನು ಉಂಟುಮಾಡುವ ರೀತಿಯಲ್ಲಿ 
ಶರಣಾಗತನಾದವನ ಮಾರ್ಗದಲ್ಲಿ ಬೆಳಕನ್ನು ಪ್ರಸರಿಸುವ ಒಂಭತ್ತು 
ರತ್ನೆಗಳಾಗಿ ಈ ಒಂಭತ್ತು ವಿಷಯಗಳು ಯೋಜಿಸಲ್ಪಟ್ಟಿರುವುದರಿಂದ 
"ನವರತ್ನಮಾಲೈೆ' ಎಂಬ ಹೆಸರು ಈ ಗ್ರಂಥಕ್ಕೆ ಅನ್ವರ್ಥವಾಗಿದೆ. 


ಇದರಲ್ಲಿ ಮೊದಲನೆಯದಾಗಿ ಸೂತ್ರಕಾರರು ತಾವು ಪ್ರತಿಪಾದಿಸುವ 
ಒಂಭತ್ತು ವಿಷಯಗಳನ್ನು ಅನುಗ್ರಹಿಸುತ್ತಾರೆ. ಶರಣಾಗತನಾದವನು 


57 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGa 


) ಮೂಲ: 


1) ತನ್ನನ್ನು (ಜೀವಾತ್ಮನನ್ನು 2) ತನಗೆ ವಿರೋಧಿಯಾದ ಹದವನ್ನು 
3) ಆ ದೇಹವನ್ನು ಅನುಸರಿಸಿ ಏರ್ಪಡುವ ಬಂಧುಗಳು 4) 
ಸಂಸಾರಿಗಳು 5) ಇತರ ದೇವತೆಗಳು 6) ಶ್ರೀ ವೈಷ್ಣವರುಗಳನ್ನೂ?) 
ಆಚಾರ್ಯನನ್ನೂ 8) ಶ್ರೀಮಹಾಲಕ್ಷ್ಮಿಯನ್ನೂ 9) ಪರಮಾತ್ಮನನ್ನೂ 
ಯಾವ ರೀತಿ ಭಾವಿಸಬೇಕೆಂದರೆ'' ಎಂಬುದಾಗಿ ಪ್ರಾರಂಭಿಸುತ್ತಾರೆ. 


ಉಡಂಬಿಲ್‌ ವೇರುಪಟ್ಟು ನಿತ್ಯನಾಯ್‌, ಒರುಪಡಿಪಟ್ಟು 


'ಅಣುವಾಯ್‌, ಜ್ಞಾನತ್ತೈಯುಂ, ಆನಂದತ್ರೈಯುಂ, ವಡಿವಾಹ 


ಉಡೈಯನಾಯ್‌, ಜ್ಞಾನತುಕ್ಕುಂ ಆನಂದತುಕ್ಕುಂ ಇರುಪ್ಪಿಡಮಾಯ್‌, 
ಎಂಬೆರುಮಾನ್ಶೈ ಯೊಳಿಯ ವೇರೊನ್ರು ನಿನ್ನೆತ್ತಲ್‌, ಶೊಲ್ಲುದಲ್‌, 
ಶೆಯ್ಯಮಾಟ್ಟಾದೇ, ಎಂಬೆರುಮಾನಕ್ಕೇ ಉರಿಯನಾಯ್‌, ತನ್‌ 
ಕಾರೃತುಕ್ಕು ತಾನ್‌ ಕಡವನನ್ರಿಕ್ಕೇ ಅವನೈಯೇ ಫಲಮಾಹವುಡೈಯ 
ನಾಯಿರುಕ್ಕುಂ ಎನ್ರು ತನ್ನೈ ನಿನೈೆಪ್ಪಾನ್‌. 
(ಉಡಂಬಿಲ್‌.ನಿತ್ಯನಾಯ್‌) ಈ ದೇಹಕ್ಕಿಂತ ಭಿನ್ನನಾಗಿ ಎಂದರೆ ಸತತ 
ಪರಿಣಾಮಿಯಾಗಿರುವ ಪ್ರಕೃತಿ ತತ್ವದಿಂದಾದ ಈ ಶರೀರ ನಶ್ವರ 
ಹಾಗಿಲ್ಲದೆ: ಈ ಆತ್ಮ ನಿತ್ಯನಾದವನು. ಎಂದರೆ ತನ್ನ ಸ್ವರೂಪದಲ್ಲಿ 
ಎಂದಿಗೂ ವಿಕಾರವಿಲ್ಲದವನು. 

(ಒರುಪ್ಹಡಿಪ್ಪ್ಟಟ್ಟುಅಣುವಾಯ್‌) ಎಲ್ಲಾ ಆತ್ಮಗಳ ಸ್ವರೂಪ, ರೂಪಗಳೆಲ್ಲ 
ಒಂದೇ ವಿಧವಾಗಿವೆ. ಆತ್ಮಗಳೆಲ್ಲವೂ ಅಣುವಾಗಿವೆ. 

(ಜ್ಞಾನ... ಉಡೈೆಯನಾಯ್‌) ಜ್ಞಾನ ಆನಂದವನ್ನೇ ತನಗೆ 
ಸ್ವರೂಪವಾಗಿ ಉಳ್ಳವನಾಗಿದ್ದಾನೆ. “ಜ್ಲಾನಾನಂದಮಯಸ್ತು ಆತ್ಮಾ 
ಎಂಬುದಾಗಿಯೇ ಆತ್ಮ ನಿರೂಪಿಸಲ್ಪಡುತ್ತಾನೆ. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ 


(ಈ ಮೇಲಿನ ಸೂತ್ರಗಳಲ್ಲಿ ಹೇಳಲ್ಪಟ್ಟ ಎರಡು ವಿಷಯಗಳ 
ಅಭಿಪ್ರಾಯವೇನೆಂದರೆ - ಆತ್ಮನ ಸ್ವರೂಪವು ಜ್ಞಾನ, ಆನಂದ ಮತ್ತು 
ಸ್ವಭಾವವೂ ಜ್ಞಾನ, ಆನಂದ ಎಂಬುದಾಗಿದೆ) 


(ಎಂಬೆರುಮಾನೈ REE ಉರಿಯನಾಯ್‌) ಪರಮಾತ್ಮನ ಹೊರತಾಗಿ 
ಬೇರೊಂದನ್ನೂ ನೆನೆಯದೆ, ಹೇಳದೆ, ಮಾಡದೆ ಎಂದರೆ 
ತ್ರಿಕರಣಪೂರ್ವಕವಾಗಿ ಪರಮಾತ್ಮನಿಗೇ ಮೀಸಲಾಗಿ 


ತಿಳಿಯದೆ, ಆ ಪರಮಾತ್ಮನನ್ನೇ ಫಲವಾಗಿ ಉಳ್ಳವನಾಗಿದ್ದಾನೆ. 


ಈ ರೀತಿ ನಿತ್ಯ ಅಣು ಸ್ವರೂಪ, ಸ್ವಭಾವಗಳು, ಜ್ಞಾನಾನಂದ, 
ಪರಮಾತ್ಮನಿಗೇ ಮೀಸಲಾದವನು, ತನ್ನ ಫಲ ಭಗವಂತನೇ ಎಂದು 
ಚೇತನನು ತನ್ನನ್ನು ತಾನು ತಿಳಿಯಬೇಕು ಎಂಬುದು ಈ ಸೂತ್ರದಿಂದ 
ಹೇಳಲ್ಪಟ್ಟಿದೆ. 


: ತನ್ನೆ 3 ಉಳ್ಳಪಡಿ ಅರಿಯವೊಟ್ಟಾತೇ ವಿಪರೀತ ಜ್ಞಾನತ್ರೈ ಜನಿಷ್ಠಿತ್ತು 


ಇರುಪತುನಾಲು ತತ್ವಂಗಳಿನುಡೈಯ ತಿರಳಾಯ್‌, ಅನಿತ್ಯಮಾಯ್‌, 
ಎಪ್ಟೋದುಮೊಕ್ಕ ಪರಿಣಿಮಿಕ್ಕಕ್ಕಡವತಾಯ್‌. ಒರುನಾಳುಂ 
ಜ್ಞಾನತುಕ್ಕಿರಪ್ಪಿಡಮನ್ರಿಕ್ಕೇ, ಅನಂತದುಃಖಂಗಳ್ಳೆ ವಿಳೆವಿಕ 

ಇ ಸ r. ಐಂ 1 ಲ ಲ್‌ 
ಕೃಡವದಾಯ್‌. ಶಬ್ದಾದಿ ವಿಷಯಂಗಳಿಲೇ ಮೂಟ್ಟಿನಶಿಷ್ಟಿಕ್ಕುಮೆನ್ರು 
ತನ್‌ ದೇಹತೆ ್ರೈ AARON. 


ಆತ್ಮ ತನ್ನನ್ನು ತಾನು ಅರಿಯಲಾಗದಂತೆ ವಿಪರೀತ ಜ್ಞಾನವನ್ನು 
ಉಂಟಮಾಡಿ (ಎಂದರೆ ದೇಹವನ್ನೇ ಆತ್ಮ ಎಂದು ತಿಳಿಯುವಂತಹ 
ಅಜ್ಞಾನವನ್ನು ಉಂಟುಮಾಡಿ) ಪ್ರಕೃತಿ, ವಿಕೃತಿ, ಮಹತ್‌, ಅಹಂಕಾರ 
(ರಾಜಸ, ತಾಮಸ, ಸಾತ್ವಿಕ) ಮನಸ್ಸು ಪಂಚೇಂದ್ರಿಯಗಳು, 


59 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಪಂಚತನ್ಮಾತ್ರೆಗಳು, ಪಂಚಭೂತಗಳು, ಹತ್ತುಕರ್ಮೇಂದ್ರಿಯಗಳೆಂಬ 


- 24 ತತ್ವಗಳ ಸಂಘಾತವಾಗಿ 


ಮೂಲ: 


ಮೂಲ: 


ಅನಿತ್ಯವಾಗಿ ಸತತ ಪರಿಣಾಮಿಯಾಗಿ, ಒಂದಿದಿನವೂ ಜ್ಞಾನಕ್ಕೆ 
ಆಶ್ರಯವಲ್ಲದ್ದಾಗಿ, ಅನಂತವಾದ ದುಃಖಗಳನ್ನೇ ಉಂಟುಮಾಡು 
ವಂತಹುದಾಗಿ, ಶಬ್ದ ರೂಪ, ರಸ, ಗಂಧ, ಸ್ಪರ್ಶ ಎಂಬ ಐದು 
ವಿಷಯಗಳಲ್ಲೇ ಆತ್ಮ ಪ್ರವರ್ತಿಸುವಂತೆ ಮಾಡಿ ಆತ್ಮನಾಶವಾಗುವಂತೆ 
ಮಾಡುವುದು ಎಂಬುದಾಗಿ ಈ ದೇಹವನ್ನು ತಿಳಿಯಬೇಕು. 


ಆತ್ಮಜ್ಞಾನತೈಯುಂ ಭಗವದ್‌ ಜ್ಞಾನತ್ರೈಯುಂ, ಭಗವದ್ದಿಷಯತ್ತಿಲ್‌ 
ರುಚಿಯ್ಕೆಯುಂ, ತ್ವಣ್ಛೆಯುಂ ಕುಲೈತ್ತು ದೇಹಾತ್ಮಾಭಿಮಾನತ್ತೆ ತ್ರೈಯುಂ, 
ಅಹಂಕಾರಮಮಕಾರಂಗಳ್ಳೆಯುಂ, ಕಾಮಕ್ರೋಧಾದಿಹಳ್ಳೆಯುಂ 
ವಿಳ್ಳೆಪ್ಪಿತ್ತು ಪಾಪಮಡಿಯಾಹವನ್ನು ಅನರ್ಥತ್ರೈಪಣ್ಣುವಾರ್‌ಹಳೆನ್ರು 
Beas, ಪತಿವರುಂ wes ನಿನೈೆಪ್ಪಾನ್‌. 

ಆತ್ಮಜ್ಞಾನವನ್ನು ಭಗವದ್‌ ಜ್ಞಾನವನ್ನೂ ಪರಮಾತ್ಮನ ವಿಷಯದಲ್ಲಿರುವ 
ರುಚಿಯನ್ನೂ ಅವನನ್ನು ಪಡೆಯುವುದರಲ್ಲಿರುವ ಆತುರವನ್ನೂ 
ಹಾಳುಮಾಡಿ, ದೇಹವನ್ನೇ ಆತ್ಮವೆಂದು ಭ್ರಮಿಸುವ ಅಭಿಮಾನವನ್ನೂ, 
ಅಹಂಕಾರಮಮಕಾರಗಳನ್ನೂ, ಕಾಮಕ್ರೋಧಾದಿಗಳನ್ನೂ , 
ಅಭಿವೃದ್ಧಿಮಾಡಿ, ನಮ್ಮ ಪೂರ್ವಜನ್ಮದ ಪಾಪವೇ ಕಾರಣವಾಗಿ ಬಂದು 
ಅನರ್ಥವನ್ನು ಉಂಟುಮಾಡುವವರು ಎಂಬುದಾಗಿ ಈ ದೇಹವನ್ನು 
ಅನುಸರಿಸಿ ಬರುವ ಬಂಧುಗಳನ್ನು ಭಾವಿಸಬೇಕು. 


ಭಗವದನುಭವತುಕ್ಳುಂ wiring ಂಕರೃತ್ತುಕ್ಕುಂ, ಎರೋಧಿಹಳಾಯ್‌, 
ಸಂಸಾರವರ್ಧಕರಾಯ್‌, ಇರುಪ್ಟಾರ್‌ಹಳೆನ್ರು ಸಂಸಾರಿಹಳ್ಳೆ 


ನಿನೈಪ್ಪಾನ್‌. 


60 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮೂಲ: 


ಮೂಲ: 


ಭಗವದನುಭವಕ್ಕೂ, ಭಗವತ್‌ ಕೈಂಕರ್ಯಕ್ಕೂ ವಿರೋಧಿಗಳಾಗಿ 
ಸಂಸಾರವನ್ನು ಮೇಲೇ ಮೇಲೇ ಬೆಳೆಸುವವರು ಎಂಬುದಾಗಿ 
ಸಂಸಾರಿಗಳನ್ನು ತಿಳಿಯಬೇಕು. 


ಅಜ್ಜರಾಯ್‌, ಅಶಕ್ತರಾಯ್‌' ಎಂಬೆರುಮಾನ್‌ ಪಕ್ಕಲಿಲೇ ಪಿರನ್ನು 
ಅವನ್‌ ಕೊಡುತ್ತ ಪದಂಗಳ್ಳೆ ಉಡೈಯರಾಯ್‌, ಅವನೋಡೇ 
ಎದಿರಿಟ್ಟು ದುರ್ಮಾನಿಹಳಾಯ್‌, Zong ಪೋರಪ್ಪೊಲಿಯನಿನೈತ್ತು . 
MEWS, has ಅನರ್ಥತೆ ಕೈ ಪಣ್ಣುವಾರ್‌ ಶಿಲರೆನ್ರು 
ದೇವತಾಂತರಂಗಳ್ಳಿ ನಿನ್ಫೆಪ್ಪಾನ್‌. 


ಯಥಾರ್ಥವಾದ ಆತ್ಮ ಪರಮಾತ್ಮ ಜ್ಞಾನವಿಲ್ಲದವರಾಗಿ, ಪರಿಪೂರ್ಣ 
ಶಕ್ತಿಯಿಲ್ಲದವರಾಗಿ, ಭಗವಂತನಿಂದಲೇ ಹುಟ್ಟಿ ಅವನಿಂದ ಕೊಡಲ್ಪಟ್ಟ 
ಪದವಿಗಳನ್ನು ಉಳ್ಳವರಾಗಿ, ಅವನನ್ನೇ. ಎದುರಿಸಿ ನಿಂತು 
ದುರ್ಮಾನಿಗಳಾಗಿ (ಪಾರಿಜಾತಪ್ಪಕ್ಷಕ್ಕಾಗಿ ಪರಮಾತ್ಮನನ್ನೇ ಎದುರಿಸಿದ 
ಇಂದ್ರ) ತಮ್ಮನ್ನು ಅಪಾರವಾಗಿ ಭಾವಿಸಿಕೊಂಡು ಲೋಕದವರಿಗೂ 
ಭ್ರಮೆಯುಂಟುಮಾಡಿ ಅನರ್ಥವನ್ನು (ಭಸ್ಥಾಸುರನಿಗೆ ವರ ಕೊಟ್ಟಶಿವ, 
ಹಸುಕರುಗಳನ್ನೂ ಗೋಪಾಲಕರನ್ನೂ ಬಚ್ಚಿಟ್ಟ ಬ್ರಹ್ಮ ಇತ್ಯಾದಿಗಳು) 
ಉಂಟುಮಾಡುವ ಕೆಲವರು ಎಂಬುದಾಗಿ ದೇವತಾಂತರಗಳನ್ನು 
ಭಾವಿಸಬೇಕು. j 

ಭಗವದ್‌ ಜ್ಞಾನತ್ತುಕ್ಕುಂ, ಇತರ ವಿಷಯವೈರಾಗ್ಯತ್ತುಕ್ಕುಂ, 
ಭಗವದ್ಭಕ್ತಿಕ್ಕುಂ ವರ್ಧಕರಾಯ್‌, ಶೇಷಿಹಳಾಯ್‌, ಉತಾತುಣೈ 
ಯಾಯ್‌, ಪ್ರಾಪ್ಯತ್ತುಕ್ಕು ಎಲ್ಲೆ ್ಲೈನಿಲೈಮಾಯಿರುಪ್ಪಾರ್‌ಹಳೆನ್ರು 
ತ್ರೀವೈಷ್ಣವರ್‌ಹಳ್ಳಿ ನಿನ್ಫೆಪ್ಪಾನ್‌. 

ಭಗವದ್‌ ಜ್ಞಾನವನ್ನೂ, ಲೌಕಿಕವಾದ ಇತರ ವಿಷಯ ವೈರಾಗ್ಯವನ್ನೂ, 
ಭಗವಂತನಲ್ಲಿನ ಭಕ್ತಿಯನ್ನು ಬೆಳೆಸುವವರಾಗಿಯೂ, ನಮಗೆ 


61 


CC-0. Bhagavad Ramanuja National Research Institute, Melukote Collection. 


ಮೂಲ: 


ಮೂಲ: 


Funding: Tattva Heritage Foundation,Kolkata. Digitization: eGangotri. 
ಸ್ವಾಮಿಗಳಾಗಿಯೂ, ಭಗವಂತನ ಕಲ್ಯಾಣಗುಣಾನುಭವಕ್ಕೆ 
ಜೊತೆಯಾಗಿಯೂ ' ಪುರುಷಾರ್ಥದ ' ಎಲ್ಲೆಯಾಗಿಯೂ 
ಶ್ರೀವೈಷ್ಣವರುಗಳನ್ನು ತಿಳಿಯಬೇಕು. " ` 


ತನ್‌ ಕಟಾಕ್ಷತಾಲೇ ಎನ್ನೈ ತಿರುತ್ತಿ ಸರ್ವೇಶ್ವರನ್‌ ಕೈಕ್ಯೊಳ್ಳುಹೈಕ್ಕು 
ಯೋಗ್ಯನಾಂಪಡಿ ಪಣ್ಣಿ ಅವನ್‌  ತಿರುವಡಿಹಳಿಲೇ' ಶೇರ್ತು. 
ಅರಿಯಾದನ ಅರಿವಿತ್ತು ಸ್ವಾಮಿಯಾಯ್‌' ಎನ್ರುಮೊಕ್ಕ ಅಡಿಮೈ 
ಕೊಳ್ಳುಂ ಮಹೋಪಕಾರಕನ್‌ ಎನ್ರು UGH, ನಿನೈೆಪ್ಪಾನ್‌. 


ತನ್ನ ಪರಮಅನುಗ್ರಹಪೂರ್ಣವಾದ ಕಟಾಕ್ಷದಿಂದ ನನ್ನನ್ನು ತಿದ್ದಿ 
ಸನ್ಮಾರ್ಗಕ್ಕೆ ತಂದು, ಪರಮಾತ್ಮನು ನನ್ನನ್ನು ಸ್ವೀಕರಿಸುವುದಕ್ಕೆ 
ಯೋಗ್ಯನಾಗುವಂತೆ ಮಾಡಿ, ಆ ಪರಮಾತ್ಮ ಚರಣಗಳಲ್ಲಿ ನನ್ನನ್ನು 
ಸೇರಿಸಿ, ಅರಿವಿಲ್ಲದ ನಮಗೆ ಅರಿವು ಮೂಡಿಸಿ, ನಮಗೆ ಸ್ವಾಮಿಯಾಗಿ, 
ಯಾವಕಾಲಕ್ಕೂ ನಮ್ಮನ್ನು ದಾಸರಾಗಿ ಉಳ್ಳವರಾಗಿರುವ 
ಪರಮಉಪಕಾರಕರು ಎಂಬುದಾಗಿ ಆಚಾರ್ಯರನ್ನು ಭಾವಿಸಬೇಕು. 


'ನಮ್ಮುಡೈಯ ಅಪರಾಧತ್ತೈಯುಂ, ಈಶ್ವರ ಸ್ವಾತಂತ್ರ್ಯ ತ್ರೈಯುಂ, 
ಕುಲೈತ್ತು 5 ಅವನುಡೈಯ ಕಾರುಣ್ಯ ವಾತ್ಸಲ್ಯಾದಿಗುಣಂಗಳ್ಳೆ ಎಳುಪ್ಪಿ 


| ನಮಕ್ಕು ಪುರುಷಕಾರಭೂತೈಯಾಯ್‌. ಮಾತಾವಾಯ್‌, 


ಸ್ವಾಮಿನಿಯಾಯ್‌, ಪ್ರಾಪ್ಕೈಯಾಯಿರುಕ್ಳುಮೆನ್ರು ಪಿರಾಟ್ಟಿಯ್ಯ 


: ARDS. 


CC-0. 


ನಮ್ಮ ಅಪರಾಧಗಳನ್ನೂ, ಯಾರನ್ನೂ ಯಾವ ಅಪರಾಧಕ್ಕಾಗಿಯೂ 
ಹೇಗೆ ಬೇಕಾದರೂ ದಂಡಿಸುತ್ತೇನೆ ಎಂಬ ಈಶ್ವರನ ಸ್ವಾತಂತ್ರ್ಯವನ್ನೂ 
ಇಲ್ಲವಾಗಿಸಿ, ಆ ಪರಮಾತ್ಮನ ಕಾರುಣ್ಯ, ವಾತ್ಸಲ್ಯ, ಮಾರ್ದವ, 
ಆರ್ಜವ ಸೌಹಾರ್ದಾದಿಗಳನ್ನು ತಟ್ಟಿ ಎಬ್ಬಿಸಿ, ನಮ್ಮನ್ನು ಆ 
“-ಭಗವಂತನೊಡನೆ ಕೂಡಿಸಲು ನಮ್ಮ ಪರ ವಾದಿಸುವ ಪುರುಷಕಾರ 


62 


Bhagavad Ramanuja National Research Institute, Melukote Collection. 


Funding: Soin Heritage Foundation,Kolkata. Digitization: eGangotri. 
ಭೂತೆಯಾಗಿ, ನಃ 


ಮೂಲ: 


ಮಗೆ ತಾಯಾಗಿ, ಒಡತಿಯಾಗಿ ಪ್ರಾಪ್ಠಳಾಗಿರು 
ವವಳು ಎಂಬುದಾಗಿ ಶ್ರೀಮಹಾಲಕ್ಷ್ಮಿಯನ್ನು ಭಾವಿಸಬೇಕು. 


ಸೃಷ್ಟಿಕಾಲತ್ತಿಲೇ, ಶರೀರಂಗಳ್ಳೆಯುಂ, ಇಂದ್ರಿಯಂಗಳ್ಳಿಯುಂ ತನ್ನು 

ಅಂತರ್ಯಾಮಿಯಾಯ್‌ ನಿನು, ಸ್ತಿ ತ್ರಯ್ಯೆ ನೋಕ್ಕಿ, ಅದ್ವೇಷತ್ತೈ sine 

ಅಭಿಮುಖ್ಯತ್ತೈಯುಂ, ಸತ್ತಂಗತಿ ತುಡಕ್ಕಮಾನ ಆತ್ಮಗುಣಂಗಳ್ಳಿ ಯುಂ 
ಪಿರಪ್ಪಿತ್ತು ಸದಾಚಾರ ನೋಡೇ ಶೇರ್ತು, ನಮ್ಮುಡೈಯ 
ಸರ್ವಾಪರಾಂಧಂಗಕ್ಳೆಯುಂ ಪೊರುತು 9, ಸಂಸಾರ ಸಂಬಂಧತ್ತೈ ಯುಂ 
ಕಳಿತ್ರು Se ಯುಂ, ಗುಣಾನುಭವವತ್ತೆ, ಯುಂ 
ತನ್ನು ಯಾವದಾತ್ಸಭಾವಿ aggotdo ಕೊಳ್ಳುಂ ಸ್ವಾಮಿ ಎನ್ರು 

ಸರ್ವೇಶ ನಿನೈಪ್ಲಾನ್‌. 

ಕರಣ, ಕಳೇಬರಗಳಲ್ಲಿದೆ ರೆಕ್ಕೆ ಕಡಿದ ಪಕ್ಷಿಗಳ ಹಾಗೆ ಅಚಿತ್‌ನಂತೆ 
ಪ್ರಳಯ ಸಮುದ್ರದಲ್ಲಿ ಬಿದ್ದಿರುವ ಜೀವಾತ್ಮನನ್ನು ಕಂಡು ತನ್ನನ್ನು ಬಂದು 
ಸೇರುವುದಕ್ಕೆ ಅನುಕೂಲವಾಗುವಂತೆ, ಸೃಷ್ಟಿಕಾಲದಲ್ಲಿ ಶರೀರವನ್ನೂ, 
ಇಂದ್ರಿಯಗಳನ್ನು ನೀಡಿ, ಆ ಕರಣಕಳೇಬರಗಳು ಆತ್ಮನೊಡನೆ ಸೇರಿ 
ಕ್ರಿಯಾಶೀಲವಾಗುವುದಕ್ಕೆ ತಾನೂ ಒಳಗೆ ಪ್ರವೇಶಿಸಿ ಅಂತರ್ಯಾಮಿ 
ಯಾಗಿ, ಆತ್ಮನಿಗೆ ಇರುವಿಕೆಯನ್ನು ಉಂಟುಮಾಡಿ, ಪರಮಾತ್ಮನಾದ 
ತನ್ನ ವಿಷಯದಲ್ಲಿ ಈ ಆತ್ಮಗಿದ್ದ ದ್ವೇಷವನ್ನು ಹೋಗಲಾಡಿಸುವ 
ಮೂಲಕ ದ್ವೇಷವನ್ನು ಅವನ ವಿಷಯದಲ್ಲಿ ಪ್ರೇಮವನ್ನೂ, ಸತ್ತಂಗತಿ 
ಮೊದಲಾದ ಆತ್ಮಗುಣಗಳನ್ನು ಉಂಟುಮಾಡಿ, ಸದಾಚಾರ್ಯನೊಡನೆ 


ಸೇರಿಸಿ, ನಮ್ಮ ಸರ್ವಾಪರಾಧಗಳನ್ನೂಕ್ಷಮಿಸಿ, ಸಂಸಾರ ಸಂಬಂಧವನ್ನು 


ಕಡಿದು, ಪ್ರಕಾಶಮಾನವಾಗಿ ವೈಭವೋಪೇತವಾದ ಮುಕನು 
ಪ್ರಯಾಣಿಸುವ ಸತ್ಯಾರಪೂರ್ಣವಾದ ಅರ್ಚಿರಾದಿಮಾರ್ಗವನ್ನೂ, 
ತನ್ನ ಸಮಸಗುಣಾನುಭವವನ್ನೂ ನೀಡಿ, ಈ ಆತ್ಮ ಇರುವಪರ್ಯಂತ 


63 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ನಮ್ಮಿಂದ ನಿತ್ಯಕ್ಕೆಂಕರ್ಯವನ್ನು ಸ್ವೀಕರಿಸುವ ಸ್ವಾಮಿ ಎಂಬುದಾಗಿ ಆ 
ಸರ್ವೇಶ್ವರನನ್ನು ಭಾವಿಸಬೇಕು. 


ಈ ರೀತಿ ಒಂಭತ್ತು ವಿಷಯಗಳನ್ನು ನಾವು ಭಾವಿಸ ಸಬೇಕಾದ 
ಪ್ರಕಾರವನ್ನು ನಿರೂಪಿಸಲಾಯಿತು. ಈ ಒಂಭತ್ತು ಜ್ಞಾನರತ್ನಗಳಿಂದ 
ಅಲಂಕೃತನಾದ Beng ಆ ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾಗಿ 
ತಕ 0ಕರ್ಯ ಪ್ರಾಪ್ತಿಯನ್ನು ಪಡೆದು ಉಜ್ಜೀವಿಸುತ್ತಾನೆ. 


I ನವರತ್ನಮಾಲೈ ಸಂಪೂರ್ಣಂ ॥ 
॥ ಸ್ವಾಮಿ ಪಿಳ್ಳೆ ಕ್ಛೈ ಲೋಕಾಚಾರ್ಯರ್‌ ತಿರುವಡಿಹಳೇ ಶರಣಂ ॥ 
u ಸ ತಿರುವಡಿಹಳೇ ಶರಣಂ ॥ 


64 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


11 `ಶ್ರಿಮತೇ ರಾಮಾನುಜಾಯ ನಮಃ ॥ 
॥ ಸ್ವಾಮಿ ಪಿಳ್ಳೆ ಲೋಕಾಚಾರ್ಕರ್‌ ತಿರುವಡಿಹಳೇ ಶರಣಂ ॥ 
॥ ಜೀಯರ್‌ ತಿರುವಡಿಹಳೇ ಶರಣಂ 1 


ಸ್ವಾಮಿ ಪಿಳ್ಳೆ 5 ಲೋಕಾಚಾರ್ಯರು 
(ಜೀವನ -ಸಾಧನೆ-ಗ್ರಂಥ - ವಿಶೇಷ ವಿವರಗಳ ಸಂಗ್ರಹ) 


ಹೆಸರು:- ಪಿಳ್ಳೈ ಲೋಕಾಚಾರ್ಯ, ದ್ವಿತೀಯ ಲೋಕಾಚಾರ್ಯ, ಕುಮಾರ 
ಲೋಕಾಚಾರ್ಯ, ಲೋಕಾರ್ಯ, ಜಗದ್ಗುರು, ಭುವನದೇಶಿಕರ್‌, ಪಿಳ್ಳೈ 
ಉಲಹಾರಿಯನ್‌, ಮುಡುಂಬೈ ಉಲಹಾಶಿರಿಯನ್‌, ಉರಿಹಾರಹು ೫ 
ಮುಡುಂಬೈ ಇರೈವನ್‌, ಇತ್ಯಾದಿ. 

ಬಿರುದು :- "ಸರ್ವಜ್ಞ ಭಟ್ಟರ್‌', "ಉಭಯವೇದಾಂತನಿರ್ವಾಹಕರ್‌''. 
ವರ್ಣನೆ :- ಅತಿಸ್ನಿಗ್ಗಕೃಷ್ಣಃ ವರ್ಣಃ, ಸುಂದರಾಂಗಃ, ವ್ಯೂಢೋರಸ್ಯಃ, 
ವೃಷಸ್ಕಂದಃ, ಸಾಲಪ್ರಾಂಶುಃ, ಮಹಾಭುಜಃ, ವಿಶಾಲಫಾಲಃ, ಉನ್ನಸಃ, 
ಸ್ಥಿತವದನಃ, ಸರಲಭ್ರೂಃ, ವಿಭಕಚಿಬುಕಃ, ಅಲೌಕಿಕಸಾಕ್ಞತ್ಕಾರಶಾಲಿ ; ಸ್ಥಿರ 
ಸೌಮ್ಯಲೋಚನ ತ್ರಾಟಕಃ, ಗೋಷ್ಟದ ಪರಿಮಾಣ ಪಶ್ಚಾಚ್ಛಿಖಃ ಕ್ವ ಕ್ವಚಿತ್‌ 
ತೂಗ ಧೃತತ್ಯಕ್ತಪ ಪಟ್ಟವಸ್ತಕ್ಕತ "ಪ್ರ ಪ್ರಪನ್ನಮುಡಿ'' ನಾಮಕ ರಮಣೀಯ ` 
ದಿವ್ಯೋಷ್ಟಿಷ ವೇಷ್ಟಿತಶೀರ್ಷಃ, ಪವಿತ್ರಸೂತ್ರ ತುಳಸೀಮಣಿ ಪದ್ಮಾಕ್ಷ 
ಮಾಲಾಲಂಕೃತಃ, ಶುಭ್ರಯಜ್ಞೋಪವೀತ ದ್ವಯಃ, ಬ್ರಹ್ಮಸ್ಥಾನಸಂಗತಲಲುಟಾದಿ 
ದ್ವಾದಶಮುಖ್ಯಸ್ಥಾನರಚಿತ ದೀಪ ಜ್ವಾಲಾಕಾರ ಶ್ರೀಚೂರ್ಣರೇಖಾಲಂಕೃತಮಧ್ಯ 
ಸರಳ ಶ್ವೇತಮ್ಮಣ್ಣಯ ದಿವ್ಯ ದ್ವಾದಶೋರ್ಧ್ವಪುಂಡ್ರಃ, ದರ್ಭಪವಿತ್ರಾಂಗುಳಿಃ, 
ಜ್ಞಾನಮುದ್ರಾಂಚಿತ ದಕ್ಷಿಣ ಹಸ, ಧ್ಯಾನಮುದ್ರಾಂಚಿತ ವಾಮಹಸ್ಸಃ, 
ಪಾಟಲಾಂಚಲಾಂಚಿತ By Fes ವಸ್ತ್ರ ವಿರಚಿತ ಪಂಚಕಚ್ಛ 
ರುಚಿರಾಂಚರೀಯಃ, ವಲಗ್ನ ಸಂವೀತ ಪೀತಾಂಬರೋತ್ತರೀಯಃ, ಸಿದ್ಧ 
ಪದ್ಧಾಸನೋಪವಿಷ್ಟ, ಗೂಢಗುಲ;, ಸುಂದರ ಚರಣಾರವಿಂದಃ. 


65 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
ವರ್ಣನೆ : ಚನ್ನಾಗಿ ಹೊಳೆಯುವ ಕಪ್ಪು ಬಣ್ಣ ಸುಂದರಾಂಗ, ಬಿಗಿಯಾದ 
ವಿಶಾಲವಾದ ಎದೆ, ಉಬ್ಬಿದ ಭುಜ, ತೇಗದ ಮರದಂತೆ ಉನ್ನತ, ಉದ್ದವಾದ 
ತೋಳು, ಅಗಲವಾದ ಹಣೆ, ಎತ್ತರವಾದ ಉದ್ದದ ಮೂಗು, ನಗುಮುಖ, 
ಸರಳವಾದ ಹುಬ್ಬುಗಳು, ಎರಡು ಭಾಗವಾಗಿ ಕಾಣಿಸುವ ಗಡ್ಡ ದಿವ್ಯವಾದ 
ಯಾವುದನ್ನೋ ನೋಡುತ್ತಿರುವಂತಹ ಸ್ಥಿರವೂ ಸೌಮ್ಯವೂ ಆದ ಕಣ್ಣುಗುಡ್ಡೆಗಳು, 
ತಲೆ ಹಿಂಭಾಗದಲ್ಲಿ ಹಸುವಿನ ಗೊರಸಿಷ್ಟಗಲದ ಜುಟ್ಟು, ಕೆಲವು ಪ್ರವಚನಾದಿ 
ಸಂದರ್ಭಗಳಲ್ಲಿ "ಪ್ರಪನ್ನಮುಡಿ' ಎಂಬ ಪೇಟ. ಇದು ಪೂರ್ವಾಚಾರ್ಯರು ಧರಿಸಿ 
ಅನುಗ್ರಹಿಸಿದ ರೇಷಿಮೆ ವಸ್ತ್ರದಿಂದ ಮಾಡಿದ್ದು ಅರಿಶಿನ ನೂಲಿನ ಪವಿತ್ರ ಮಾಲೆ 
ತುಳಸೀಮಣಿಮಾಲೆ ತಾವರೆ ಮಣಿ ಮಾಲೆಗಳಿಂದ ಅಲಂಕೃತವಾದ ವಕ್ಷಸ್‌ ಸ್ಥಳ. 
ಬೆಳ್ಳಗಿರುವ ಶುದ್ಧವಾದ ಎರಡು ಜನಿವಾರಗಳು. ಬ್ರಹ್ಮಸ್ಥಾನವೆಂಬ ಮೂಗಿನ 
ಬುಡದೊಡನೆ ಸೇರಿದಂತೆ: ನೆತ್ತಿಯಲ್ಲೂ ಉಳಿದ ಹನ್ನೊಂದು ಉಚಿತ 
ಸ್ಥಾನಗಳಲ್ಲೂ ಮಧ್ಯೆ ದ್ವೀಪಜಾಲಾಕರವಾದ ಶ್ರೀಚೂರ್ಣರೇಖೆಯಿಂದ 
ಅಲಂಕೃತವಾದ ಸರಳಶ್ವೇತ ಮೃತ್ತಿಕೆಯ ಲೇಪನದಿಂದಾದ ಭಗವತ್‌ 
ಪಾದದ್ವಯಾಕಾರವಾದ ಹನ್ನೆರಡು ಊರ್ದ್ಧ್ವಪುಂಡ್ರನಾಮಗಳು. ದರ್ಭ ಪವಿತ್ರ 
ಬಲ ಉಂಗುರದ ಬೆರಳಲ್ಲಿ ಜ್ಞಾನಮುದ್ರೆ ಬಲಗೈಯಲ್ಲಿ - ಧ್ಯಾನಮುದ್ರೆ 
ಎಡಗೈಯಲ್ಲಿ ಅತಿ ಕೆಂಪಲ್ಲದ ಸಾದಾ ಕೆಂಪಂಚಿನ ಬಿಳೀ ನೂಲು ವಸ್ತ್ರದಿಂದ 
ಹಾಕಿಕೊಂಡಿರುವ ಪಂಚಕಚ್ಚೆಯ ಉಡುವ ವಸ್ತ್ರ, ಸೊಂಟಕ್ಕೆ ಬಳಸಿ ಕಟ್ಟಿರುವ 
ಪೀತಾಂಬರದ ಉತ್ತರೀಯ ವಸ್ತ್ರ ಸಿದ್ದಪದ್ಧಾಸನವೆಂಬ ಯೋಗಾಸನದಲ್ಲಿ 
ಕುಳಿತಿರುವಿಕೆ. ಕಾಲುಗಿಣ್ಣುಗಳು ಕಾಣದಂತಿವೆ. ಸುಂದರವಾದ ತಾವರೆ ಹೂಗಳಂತೆ 
ಕೆಂಪಾದ ಅಂಗಾಲಿಂದ ರಂಜಿಸುವ ಪಾದಗಳು. 

ಕುಲಗೋತ್ರಾದಿ :- ವಡಮಕುಲ, ಮುಡುಂಬೈವಂಶ, ಶ್ರೀವತ್ರಗೋತ್ರ, 
ಆಪಸ್ತಂಬಸೂತ್ರ, ಕೃಷ್ಣಯಜುರ್ವೇದ ತೈತ್ರಿರೀಯಶಾಖೆ. 

ಬಂಧುಮಿತ್ರರು :- ಮೂಲಪುರುಷ - ಭಗವದ್‌ ರಾಮಾನುಜರ 74 
ಪೀಠಾಧಿಪತಿಗಳಲ್ಲಿ ಒಬ್ಬರಾದ ಶ್ರೀವತಪೂರ್ಣ = ಮುಡುಂಬೈನಂಬಿ - 


an 


66 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
ವರದಾಜಾರ್ಯರ್‌. ಇವರಿಗೆ ““ಕೀಳಿರಂಡುರುವರಿವುಳಡಿ'' ಎಂದು ಪ ಸಿದ್ಧಿ ತಾತ- 
ಮುಡುಂಬೈ ನಂಬಿಯ ಪುತ್ರರಾದ ರಾಮಾನುಜ Sa "ದಾ ಎಡ ವೇದಾಂತ 

J 
ದೇಶಿಕರ್‌'' ಎಂದು ಪ್ರಸಿದ್ಧರು. ಮಾತಾಮಹ - ತೊಪ್ಪಲ್‌ ಉಯ್ಯಕ್ಕೊಂಡಾರ್‌. 
ತಂದೆ - ವಡಕ್ಕ್‌ತ್ತಿರುವೀದಿ ಪಿಳ್ಳೈ ಎಂಬ ತ್ರೀ ಕೃಷ್ಣಪಾದರು. ತಾಯಿ - ಶ್ರೀರಂಗ 
ನಾಯಕಿ ಚಿಕ್ಕಪ್ಪ - ಮನ್ನನಾರ್‌, ಚಿಕ್ಕಪ್ಪನ ಮಕ್ಕಳು - ಅಳಹಿಯಶಿಂಗರ್‌, 
ತೇವಪ್ಪೆರುಮಾಳ್‌, ತಿರುವೇಂಗಡಾಚಾರ್ಯರ್‌, ಸೋದರಮಾವ - ಅನಂತ 
ದೀಕ್ಷಿತರು. ತಮ್ಮ - ದ್ರಾವಿಡ ಬ್ರಹ್ಮಸೂತ್ರವೆನಿಸಿದ "ಆಚಾರ್ಯ ಹೃದಯ'' 
ಮಹಾಗ್ರಂಥಕರ್ತರಾದ ಅಳಹಿಯಮಣವಾಳಪ್ಪೆರುಮಾಳ್‌ ನಾಯನಾರ್‌. 
ಸೋದರ ಮಾವನ ಮಗ - "ತೂಪ್ಪುಲ್‌ ಪಿಳ್ಳೆ y ಎಂದು ಪ್ರಸಿದ್ಧರಾದ 
ವೇಂಕಟನಾಥ ವೇದಾಂತದೇಶಿಕರ್‌. ಆಚಾರ್ಯರು - ನಂಬಿಳ್ಳೈ ಎಂದು 
ಪ್ರಸಿದ್ಧರಾದ ಪ್ರಥಮಲೋಕಾರ್ಯರು. ವಿದ್ಯಾಗುರು - ತಂದೆ ಕೃಷ್ಣಪಾದರು ಮತ್ತು 
ಪೆರಿಯವಾರ್ಚಾಪಿಳ್ಳೆ,, ಶ್ರುತಪ್ರಕಾಶಿಕಾಚಾರ್ಯರ್‌, ಇತ್ಯಾದಿ. ಶಿಷ್ಕರು - 
ತಮ್ಮನಾದ ಅಳಹಿಯ ಮಣವಾಳ ಪೆರುಮಾಳ್‌, ಕೋಟ್ಟೂರ್‌ ಅಳಹಿಯ 
ಮಣವಾಳ ಪೆರುಮಾಳ್‌ ಪಿಳ್ಳೈ, ಕೂರಕುಲೋತ್ತಮದಾಸರ್‌, 
ತಿರುನಾವೀರುಡೈಯ ಪೀರಾನ್‌ತಾದರಣ್ಣರಯ್ಯನ್‌, ವಿಳಾಂ ಶೋಲ್ಟೆಪ್ಟಿಕ್ಳಿ, 
ವಾದಿಕೇಸರಿ ಅಳಹಿಯ ಮಣವಾಳ ಜೀಯರ್‌, ತಿರುಪ್ಗಳ್‌ಕುಳಿಜೀಯರ್‌, 
ತಿರುಕ್ಕಣ್ಣಂಗುಡಿಷ್ಟಿಳ್ಳಿ y ಪೆರುಮಾಳ್‌ ಕೋಯಿಲ್‌ ಕಿಡಾಂಬಿರಾಮಾನುಶ 
ಪೆರುಮಾಳ್‌, ತಿರುನಾರಾಯಣಪುರಂ ತಿರುಮಲಾಚಾರ್ಯರ್‌, ಕೊಲ್ಲಿಕಾವಲ 
ದಾಸರ್‌, ಕೋಟ್ಟಿಯಿಲಣ್ಣನ್‌, ಈಯುಣ್ಣಿ ಅಳಹಿಯಮಣವಾಳ ಪೆರುಮಾಳ್‌, 
ಮಣಲ್‌ಪಾಕ್ಯಂನಂಬಿ, ಪರಕಾಲ ನಲ್ಲಾನ್‌, ಈಯುಣ್ಣಿ; ಪದ್ಮನಾಭ ಪೆರುಮಾಳ್‌, 
ಶ್ರೀಶೈಲೇಶರೆಂಬ ತಿರುಮಲೈಯಾಳ್ವಾರ್‌ ಅಥವಾ ತಿರುವಾಯ್‌ಮೊಳಿಪಿಳ್ಳೈ, 
ಕೋಟ್ಟೂರಣ್ಣನ್‌, ಯದುಪತಿ, ಶ್ರೀನಿವಾಸಾಚಾರ್ಯರ್‌, ವರದಾಚಾರ್ಕರ್‌, 
ತಿರುವನಂತಪುರನಂಬಿ, ಗೋಪಣ್ಣನ್‌, ಕಂಪಣನ್‌, ಶಿಂಗಪ್ಪನ್‌, ಕಸ್ತೂರಿರಂಗನ್‌, 
ಇತ್ಯಾದಿ, ಪಿತ್ವವ್ಯವಂಶಸ್ಥರು - ಮುಡಂಬೈಯಾರ್‌, ಎರುಂಬಿಯಪ್ಪಾವಂಶಸ್ಥರ್‌ 
ಪ್ರತಿವಾದಿಭಯಂಕರ ಅಣ್ಣನ್‌ವಂಶಸ್ಥರ್‌, ಪಿಳ್ಳೆ ಲೋಕಂಜೀಯರ್‌ ವಂಶಸ್ಸರ್‌. 


67 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
ಆರಾಧ್ಯದೈವ - ಉಭಯನಾಚ್ಚಿಯಾರ್‌ ಸಹಿತ, ಗರುಡ ಪೀಠಸಹಿತ, ಶ್ರೀರಂಗ 
ರಾಜರ್‌ (ಗೃಹಾರಾಧನೆ) 


ಕಾಲ - ಅವತಾರ -ಸರ್ವಧಾರಿ ಸಂವತ್ತರ ತುಲಾಮಾಸ ಶುಕ್ಲಪಕ್ಷ ಶ್ರವಣ ನಕ್ಷತ್ರ, 
ತಂದೆಯ 61ನೇ ವಯಸ್ಸು ಕ್ರಿ.ಶ. 1228 ನವೆಂಬರ್‌. ಗತಕಲಿ 4329 
ಗತಶಾಲಿವಾಹನ ಶಕ 1150. ಪರಮಪದ - ಅಕ್ಷಯ ಸಂವತ್ಸರ ಮಿಥುನ ಜ್ಯೇಷ್ಠ 
ಶುದ್ಧ ದ್ವಾದಶೀ ತಿಥಿ. ಕ್ರಿ.ಶ. 1327 ಜೂನ್‌. ಜೀವಿತಾವಧಿ - 99 ವರ್ಷ 

ತಂದೆ ಕೃಷ್ಣಪಾದರ ಅವತಾರ ಕ್ರಿ.ಶ. 1168 ಸರ್ವಜಿತ್‌ Rosso ಮಿಥುನಮಾಸ 
ಸ್ವಾತೀನಕ್ಷತ್ರ, ಪರಮಪದ. ಕ್ರಿ.ಶ. 1265 ರುಧಿರೋದ್ಗಾರಿ. ಸಂವತ್ಸರ. ಆಗ 
ಲೋಕಾಚಾರ್ಯರಿಗೆ 36 ವಯಸ್ಸು 


ದೇಶ - ಹುಟ್ಟೂರು ಮತ್ತು ವಾಸ - ತಮಿಳುನಾಡಿನ ಶ್ರೀರಂಗದಲ್ಲಿ 
ವಡಕ್ಕುತ್ತಿರುವೀದಿ. ಪರಮಪದಿಸಿದ್ದು - ಕರ್ಣಾಟಕದ ಬಂಡೀಪುರದ ಬಳಿ 

"ಜ್ಯೋತಿಷ್ಯುಡಿ' ಎಂಬ ಗ್ರಾ ಮ. ದರೋಡೆಗಾರರಿಗೆ ಸಿಕ್ಕಿಬಿದ್ದುದು ಆಯ್‌ಕ್ಕುಡಿ: 

"ಗೊಲ್ಲರ ಗುಡಿ' ಎಂಬ ಗ್ರಾಮ. ಇವರ ಮೂಲಪುರುಷರಿದ್ದ ಸ್ಥಳ. -` 
ಕಾಂಚೀಪುರದ ಬಳಿ ಮುಡುಂಬೈ ಎಂಬ ಪ! ಪಟ್ಟಣ. 


ಸಾಧನೆ - ಪಿತೃಷೃದಯ ಸಂತೋಷಾರ್ಥವಾಗಿ ಪರಮಭಾಗತೋತ್ತಮರಾದ 
ಭೀಷ್ಮ ಮತ್ತುಆಂಜನೇಯರಂತೆ ನೈಷ್ಠಿಕ ಬ್ರಹ್ಮಚರೃಸಿದ್ಧಿ, ತಮಿಳು ಸಾಂಪ್ರದಾಯಿಕ 
ಅನುಭವ ಸಾಹಿತ್ಯ, ವಿಪುಲ ವೇದಾಂತ ವಚನ ಸಾಹಿತ್ಯಗಳ ನಿರ್ಮಾಣ, 
ಮಾಯಾವಾದಿಗಳಾದ ನೀಲಕಂಠ ಶಿವಾಚಾರ್ಯರೆಂಬ ಮಿತ್ರರೊಡನೆ 
ವಿಚಾರವಾದ, ಸಂಸ್ಕೃತ ತಮಿಳು -ಮಿಶ್ರ ಮಣಿಪ a ಭಾಷೆಗಳಲ್ಲಿನೂರಾರು 
ಗ್ರಂಥ ರಚನೆ ಮತ್ತುಸಚ್ಛಿಷ್ಠರ ಶಿಕ್ಷಣ, ಶ್ರೀರಂಗನಾಥ ದೇವಾಲಯದ ಕೈಂಕರ್ಯ 
ನಿರ್ವಹಣೆ, ಭಗವದ್ರಾ ಮಾನುಜರ ಪರಂಪರೆಯ ಉಭಯ ವೇದಾಂತ 
ಪ್ರವರ್ತನ, ತುರುಷ್ಠರ ಹಾವಳಿಯಲ್ಲಿ ಶ್ರೀರಂಗನಾಥನ ದಿವ್ಯ ಮಂಗಳ ವಿಗ್ರಹದ 
ರಕ್ಷಣಾಕಾರ್ಯದಲ್ಲಿ ದೇಹತ್ಯಾಗ ಇತ್ಯಾದಿ. 


68 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ವಿಶೇಷ - 1- ಇವರು ಕಂಚಿಯ ವರದರಾಜಸ್ವಾಮಿಯ ಅಪರಾವತಾರ. 2- 
ಪರಮಪದಿಸುವಾಗ ಪರಮಾತ್ಮನ ಸಾಕ್ಷಾತ್ಕಾರವಾಗಿ, ತನ್ನ ಸಮೀಪದಲ್ಲಿದ್ದ 
ಮನುಷ್ಯರಿಗೂ, ಪ್ರಾಣಿಗಳಿಗೂ, ಕಟ್ಟಿರುವೆ ಮುಂತಾದ ಹುಳುಹುಪಟಿಗಳಿಗೂ 


ಆ 


ಮೋಕ್ಷಪ್ರಾಪ್ತಿಯೋಗ್ಯತೆಯುಂಟಾಗುವಂತೆ ಕಠಸ್ಪರ್ಶದಾನ. 3- ಶಬ್ದ ಸೂತ್ರ 
ಬ್ರಹ್ಮಸೂತ್ರ ರಹಸ್ಯಸೂತ್ರಗಳನ್ನು ಅನುಗ್ರಹಿಸಿದ ಅನೇಕ ಆಚಾರ್ಯರಲ್ಲಿ 
ಶ್ರೇಷ್ಠರಾದವರು ಕ್ರಮವಾಗಿ ಮೂವರು :- ಪಾಣಿನಿ, ಪಾರಾಶರ್ಯ; ಪಿಳ್ಳೆ 3 
ಲೋಕಾಚಾರ್ಯ. ಈ ತ್ರಿಮುನಿಗಳ ಸೂತ್ರಗಳಿಗೂ ಸಾಕ್ಷಾತ್‌ ಆದಿಶೇಷನ 
ಅವತಾರವೆನಿಸಿದ ಪತಂಜಲಿ - ಭಗವದ್‌ ರಾಮಾನುಜ - ವರವರಮುನಿಗಳು 
ಕ್ರಮವಾಗಿ ಭಾಷ್ಯಕಾರರು ಎಂಬುದು ಒಂದು ದಿವ್ಯಭಾವನೆ. 4- ಮೈಸೂರು 
ಜಿಲ್ಲೆಯ ತೆರಕಣಾಂಬಿಯಲ್ಲಿ ಇವರು ವಾಸವಿದ್ದು ನಾನಾದಿವ್ಯದೇಶಗಳ 
ದೇವಮೂರ್ತಿಗಳನ್ನು ರಕ್ಷಿಸಿದ್ದಕಾರಣ ಇಲ್ಲಿಯ ವರದರಾಜ ದೇವರ ಸನ್ನಿಧಿಯಲ್ಲಿ 
ನಮ್ಮಾಳ್ವಾರ್‌ ಮತ್ತು ಪಿಳ್ಳೈ ಲೋಕಾಚಾರ್ಯರ ಉನ್ನತ ವಿಗ್ರಹಗಳು 
ದ್ವಾರಪಾರ್ಶ್ವದಲ್ಲಿ ಪ್ರತಿಷ್ಠಿತವಾಗಿವೆ. 5- ತಿರುನಾರಾಯಣಪುರವಾದ 
ಮೇಲುಕೋಟೆಯಲ್ಲಿ ಕೆಲವು ಕಾಲ ಶ್ರೀರಂಗನಾಥನ ಉತ್ಸವ ವಿಗ್ರಹವು 
ಬಿಜಮಾಡಿಸಿದ್ದು ಆ ಸಮಯದಲ್ಲಿ ಪಿಳ್ಳೈ ಲೋಕಾಚಾರ್ಯರ ಪೆರಿಯ 
ತಿರುವಧ್ಯಯನೋತ್ಸವವನ್ನು ಅವರ ಶಿಷ್ಯರು ನಡೆಸಿರುವರು. ಇದನ್ನು 
ಜಟಾಯುಮಹಾರಾಜರಿಗೆ "ಶ್ರೀರಾಮ ಲಕ್ಷ್ಮಣರು ಚರಮಕ್ಕಿಂಕರ್ಯ 
ನೇರವೇರಿಸಿದಂತೆ ರಾಮಪ್ರಿಯರಾದ "ಶ್ರೀರಂಗರಾಜ - ಸಂಪತ್ಕುಮಾರ 
ಇಬ್ಬರೂ ನೇರವೇರಿಸಿದರೆಂದು ಪೂರ್ವಾಚಾರ್ಯರ ಭಾವನೆ. 6- ಶ್ರೀರಂಗಾದಿ 
ದಿವದೇಶ ದೇವಾಲಯಗಳಲ್ಲೆಲ್ಲಾ ಪಿಳ್ಳೆ ಲೋಕಾಚಾರ್ಯರ ಮೂಲ ಮತ್ತು ಉತ್ಸವ 
ವಿಗ್ರಹಗಳು ಪ್ರತಿಷ್ಠಿತವಾಗಿದ್ದು 10 ದಿವಸ ಅಥವಾ 3 ದಿವಸ ಇವರಿಗೆ ಉತ್ಸವ 
ವ್ಯವಸ್ಥೆ ಇದೆ. ಇದಕ್ಕಾಗಿ ಸಂಘ ಸಂಸ್ಥೆಗಳೂ ಇವೆ. ಇವರ ಪ್ರತಿಷ್ಠಾದಿಗಳಿಗೆ 
ಆಗಮಾದಿ ಪ್ರಮಾಣಾಧಾರಗಳನ್ನು ಮೇಲುಕೋಟಿಯ ಯತಿರಾಜಮಠದ 
ವೇದಾಂತಿ ರಾಮಾನುಜಯತೀಂದ್ರರು 500 ವರ್ಷಗಳ ಹಿಂದೆಯೇ ತಮ್ಮ 


69 


CC-0. ೫10೬1. Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
“ದಿವ್ಯಸೂರಿ ಪ್ರಭಾವ ದೀಪಿಕೆ'ಯಲ್ಲಿ ವೇದಾಂತ ದೇಶಿಕರ ವಿವರಣೆಗಳ ಮೂಲಕ 
ನಿರೂಪಿಸಿದ್ದಾರೆ. ಹಸಿಗಿರಿ ಮಾಹಾತ್ಮ್ಯದಲ್ಲಿರುವ: ವರದರಾಜಾಷ್ಟೋತ್ತರ 
ಶತನಾಮಗಳಿಂದಲೇ ಇವರಿಗೆ ಅರ್ಚನೆ ಮಾಡುವುದು ಸಂಪ್ರದಾಯ. 


ಕೃತಿಗಳು - 1- ಅಷ್ಟಾದಶ ರಹಸ್ಯಗಳು ಪ್ರಸಿದ್ಧವಾಗಿ ಮುದ್ರಿತವಾಗಿವೆ. 


"ಆದಿಯಿರಂಡುಂ, _ ತಾದಿಯುಮೈನ್ನುಂ, ನಾದಿಯಿರಂಡುಂ, 
ಪಾದಿಯುಮೂನ್ರುಂ. ಮಾದಿಯುಮೊನ್ರುಂ, ಯಾದಿಯುಮೊನ್ರುಂ, 
ಶಾದಿರಂಡುಂ, ಸಾದಿಯಿರಂಡುಂ.'' 


ಅರ್ಚಿರಾದಿ, ಅರ್ಥಪಂಚಕಂ, ತತ್ವತ್ರಯಂ, 
ತತ್ವಶೇಖರಂ, _ -ತನಿಚರಮಂ, ತನಿದ್ವಯಂ, 
ತನಿಪ್ರಣವಂ, ನವರತ್ನಮಾಲ್ಯೆ >; ನವವಿಧಸಂಬಂಧಂ, 
ಪರಂದಪಡಿ, ಪಪ್ರನ್ನಪರಿತ್ರಾಣಂ, . ಪ್ರಮೇಯ ಶೇಖರಂ, 


ಮುಮುಕ್ಷುಪ್ಪಡಿ, ' ' ಯಾದ್ಭಚ್ಛಿಕಪ್ಪಡಿ, .. ಶ್ರಿಯಪತಿಪ್ಪಡಿ, 
'ಶ್ರೀವಚನಭೂಷಣಂ, ಸಂಸಾರ ಸಾಮ್ರಾಜ್ಯಂ, ಸಾರಸಂಗ್ರಹಂ. 
ಇವುಗಳಲ್ಲಿ ತನಿಪ್ರಣವವನ್ನೂ ಸಂಸಾರ ಸಾಮ್ರಾಜ್ಯವನ್ನೂ ಬಟ್ಟು ತನಿತ್ತಿರು 
ಮಂತ್ರವನ್ನೂ ಸಾರಾರ್ಥಚತುಷ್ಟಯವನ್ನೂ ಸೇರಿಸುವುದುಂಟು. 

2 ಇತರ ಅನುಪಲಬ್ಧರಹಸ್ಕಗಳು : 1. ತನಿತ್ತಿರುಮಂತ್ರಂ 2 ನಾಲುವಾರೈ, 3. 
ಸಾರಾರ್ಥಚತುಷ್ಟಯಂ, 4-5-6. ತತ್ವತ್ರಯವಿವರಣಂ :- ಶಿರುಪ್ಪಡಿ, ನಡುಪ್ಪಡಿ, 
ಪೆರಿಯಪಡಿ, 7. ತತ್ವ ಮಣಿಮಾಲಿಕ್ಕೆ, 8-108 ರಹಸ್ಯಂ, 9-108 ತಿರುಪತಿ ಪದ 
ಪ್ರಬಂಧಂ (ಪದ್ಯಗ್ರಂಥ) ಇತ್ಯಾದಿ. 

3. ಸ್ತೋತ್ರಗಳು : (ಉಪಲಬ್ಧ) 1. ರಂಗೇಶವಿಂಶತಿಃ (ಮುದ್ರಿತ) 
ಶ್ರೀರಂಗಪಟ್ಟಣದ ದೇವಾಲಯದಲ್ಲಿ ಬಳಕೆಯಲ್ಲಿದೆ. 2. ಯದುಶೈಲೇಶದಶಕಂ 


70 


CC-0. Bhagavad Ramanuja National Research Institute, Melukote Collection. 


| 


Funding: Tattva Heritage Foundation, Kolkata. Digitization: eGangotri. 
(ಅಮುದ್ರಿತ) : ಮೇಲುಕೋಟಿ ದೇವಾಲಯದಲ್ಲಿ ಬಳಕೆಯಲ್ಲಿದೆ: 
ತೆಲುಗುಲಿಪಿಯಲ್ಲಿ ಮುದ್ರಿತವಾಗಿರುವ ಮತ್ತೊಂದು ಯದುಶೈಲೇಶದಶಕವು 
ಅಪ್ರಾಮಾಣಿಕ. ಅದು ಚಿಕ್ಕದೇವರಾಜರ ಪ ಪ್ರಧಾನ ತಿರುಮಲಾರ್ಯರ 
ಗ್ರಂಥಗಳಿಂದ ಕಿತ್ತು ಜೋಡಿಸಿರುವುದಾಗಿ ಸ್ಪಷ್ಟ 3. ಮಹಾಲಕ್ಷ್ಮೀ sit - 

ರಮಾಸವಃ (ಅಮುದ್ರಿತ) ತ) 4. ಪ್ರಸಿದ್ಧವಾದ. ಸುದರ್ಶನ ಷಟ್ಕ ಅನುಷ್ಟುಪ್‌ 
ಸ್ಫೋತ್ರಃ ವನ್ನು ವ ಕೆಲವರು ಹೇಳುತಾರೆ. 


4. ಸ್ಟೋತ್ರಗಳು : (ಅನುಪಲಬ್ಭ) 1 ಮುಕುಂದಶತಕಂ; 2. ವೇಂಕಟೀಶಸವಃ, 
3. ದೇವರಾಜಸವಃ, 4. ಮಾಸವಃ, 5. ಸುದರ್ಶನ ಎಂಶತಿಃ, 6 


ಗರುಡವಿಂಶತಿಃ, 7. ಸೇನೇಶಾಷ್ನಕಂ, 8. ಶಠಾರಿ ಷಟ್ಟಂಚಾಶತ್‌, 9. ಪರಕಾಲ 
ವಿಂಶತಿಃ, 10. ನಾಥಯೋಗಿ ದಶಕಂ, 11. ರಾಮಾನುಜ ಪಂಚಾಶತ್‌, (ಶ್ರೀ 
ಭಾಷ್ಯಾಕಾರ ಪಂಚಾಶತ್‌) 12. ದಿವ್ಯಸೂರಿಸವಃ, 13. ಅಷ್ಟೋತ್ತರ 
ಶತಸ್ಥಲಭಗವದ್‌ ದಿವ್ಯ ವಿಗ್ರಹಾನುಭವಸವಃ ಇತ್ಯಾದಿ. 

5. ವ್ಯಾಖ್ಯಾನಗಳು : (ಅನುಪಲಬ್ಬ) 1. ಭಗವದ್ದಿಷಯ ಅರುಂಪದ ವ್ಯಾಖ್ಯಾನಂ, 
2. ಶ್ರೀ ಭಾಷ್ಯ ವ್ಯಾಖ್ಯಾನ ದೀಪಃ 3. ಗದ್ಯತ್ರಯ ವ್ಯಾಖ್ಯಾನಂ 1) ಶಿರಿಯ 
ಪಡಿ 2) ಪೆರಿಯಪಡಿ. 5. ಸ್ತೋತ್ರರತ್ನವ್ಯಾಖ್ಯಾನಂ, 6-7-8-9-10 ಪಂಚೆಸವೀ 
ವ್ಯಾಖ್ಯಾನಂ 11. 'ಶ್ರೀರಂಗರಾಜಸ್ತವವ್ಯಾಖ್ಯಾನಂ. 12. ಶ್ರೀ ಗುಣರತ್ನಕೋಶ 
ವ್ಯಾಖ್ಯಾನಂ. 13. ಅಷ್ಟಶ್ಲೋಕೀ ವ್ಯಾಖ್ಯಾನಂ 14. ಛಾಂದೋಗ್ಯ ಭಾಷ್ಯಂ, 15. 
ತಕರ ವ್ಯಾಖ್ಯಾನಂ (ಇಡುಲಂಡ್‌ ಕ Ow Bee) 
ಇತ್ಯಾ ದಿ. 


6. ವಾದ ಗ್ರಂಥಗಳು : (ಅನುಪಲಬ್ಬ) 1. ಮಾಯಾವಾದ ಖಂಡನಂ 2. ಶ್ರೀ 
ಭಾಷ್ಯ ವಿಜಯಃ, 3. ವೇದಾಂತ ಭೂಷಣಂ 4. ವೇದಾಂತಾದರ್ಶಃ 

7. ಇತರಲಘಂಕೃತಿಗಳು : (ಉಪಲಬ್ಧ) 1. ಹಲವು ಸಂಸ್ಕೃತ ಮುಕ್ತಕ ಪದ್ಯಗಳು 
2. ತಮಿಳು ತನಿಪ್ಪಾಶುರುಗಳು 3. ಸಾಮಯಿಕ ವಾರ್ತೆಗಳು. ಇವುಗಳಲ್ಲಿ ಕೆಲವು 
ಪ್ರಕಟಿತ ಕೆಲವು ಅಪ್ರಕಟಿತ. 


71 


CC-0. Bhagavad Ramanuja National Research Institute, Melukote Collection. 


N 


Funding: Tattva Heritage Foundation,Kolkata. Digitization: eGangotri. 


8. ಕೃತಿಗಳ ಉಪದೇಶ ಪರಂಪರೆ : ಮುಮುಕ್ಷುಪ್ಪಡಿ, ತತ್ತ್ವತ್ರಯ, ಶ್ರೀ 
ವಚನಭೂಷಣ ಎಂಬ ಮೂರು ಗ್ರಂಥಗಳು ಮಾತ್ರ ಶಿಷ್ಯ ಪ್ರಶಿಷ್ಯ 
ಪರಂಪರೆಯಲ್ಲಿ ಉಪದೇಶ ಸಂಪ್ರದಾಯ ವ್ಯಾಖ್ಯಾನ ಕಾಲಕ್ಷೇಪಗಳಲ್ಲಿ 
ಅವಿಚ್ಛಿನ್ನವಾಗಿ ಉಳಿದು ಬೆಳೆದು ಬಂದಿವೆ. ಉಳಿದ ಮುದ್ರಿತ 15 ರಹಸ್ಯಗಳು 
ಹೀಗಲ್ಲ ಪಿಳ್ಳೈ ಲೋಕಾಚಾರ್ಯರ ತಿರುಮಾಳಿಗೈಯ ಶಿಥಿಲಗಳಲ್ಲಿ ಅಳಿದುಳಿದ 
ಇವುಗಳ ತಾಳೆಗರಿ, ಗ್ರಂಥಗಳನ್ನು ನೂರುವರ್ಷಗಳ ನಂತರ 
ಮಣವಾಳಮಾಮುನಿಗಳು ತೆಗೆಸಿ ಸಿಕ್ಕಿದಷ್ಟೆ ಪ್ರಕಾಶಪಡಿಸಿಕಾಪಾಡಿದರರಿತೆ. 


9. ಕೃತಿವ್ಯಾಖ್ಯಾನಗಳು : ಶ್ರೀ ವಚನ ಭೂಷಣಕ್ಕೆ ತಿರುನಾರಾಯಣಪುರ 
ಆಯಿಸ್ವಾಮಿಗಳ ವ್ಯಾಖ್ಯಾನವೇ ಈಗ ಪ್ರಾಚೀನವಾದುದು. ಇದು ಮುದ್ರಿತ. 
ಮಣವಾಳ ಮಾಮುನಿಗಳ ವ್ಯಾಖ್ಯಾನವು ಪ್ರಸಿದ್ಧ ಇದಕ್ಕೆ. ತಿರುಮಳಿಶೈ ವೀರ 
ರಾಘವ ಸೂರಿಯವರ ಅರುಂಪದ, ಶುದ್ಧಸತ್ವ. ಮಹಾಚಾರ್ಯರ ಅರುಂಪದ. 
ಮಧುರ ಮಂಗಲಂ ಎಂಬಾರ್‌ಜೀಯರ ಅರುಂಪದ, ಕುನ್ನತ್ತೂರಯ್ಯನ 
(ಶಿಷ್ಯರಾದ) ಸಂಬಂಧವುಳ್ಳ ಕುಮಾಂಡೂರ್‌ ಇಳ್ಳೆಯವಿಲ್ಲಿ ಎರುಂಬಿಲ್‌ 
ಕಂದಾಡೈ ವರದರಾಜ ದೇಶಿಕರ ಶ್ರೀವಚನ ಭೂಷಣಮಾಮಾಂಸಾಭಾಷ್ಯ, 
ಇತ್ಯಾದಿ ಶಾಸ್ತ್ರೀಯ ಸಾಂಪ್ರದಾಯಿಕೆ ವಿವರಣೆಗಳೂ ಮುದ್ರಿತವಾಗಿವೆ. 
ಅಮುದ್ರಿತವಾಧ ಹಲವೂ ಇವೆ. ತಲಕಾಡಿನ ಶ್ರೀ ಶೈಲ ನಾರಾಯಣಾಚಾರ್ಯರೂ 
ಆಯಿಸ್ವಾಮಿಗಳ ಸಮಕಾಲದಲ್ಲಿ ಶ್ರೀವಚನ ಭೂಷಣಕ್ಕೆ ವ್ಯಾಖ್ಯಾನ 
ಮಾಡಿರುವುದಾಗಿ ತಿಳಿದುಬರುತ್ತದೆ. 


10: ಅನುವಾದಗಳು : ಮೈಸೂರಿನ ಎಸ್‌.ಎನ್‌. ಜೋಸ್ಕರಿಂದ ಸಂಪಾದಿತವಾಗಿ 


' ಮುದ್ರಣಕ್ಕೆ ಸಿದ್ಧವಾದ ಅಷ್ಟಾದಶರಹಸ್ಯಗಳ ಕನ್ನಡ ಅನುವಾದ 400 ವರ್ಷ ಹಿಂದೆ 


ಚಿಕುಪಾಧ್ಯಾಯರಿಂದ ಆಗಿದೆ. (ಅಪ್ರಕಟಿತ) ಕೆಲವು ರಹಸ್ಯಗಳು ವೃಂದಾವನದ 

ರಂಗಾಚಾರ್ಯಸ್ವಾಮಿಗಳಿಂದ ಸಂಸ್ಕೃತಕ್ಕೆ ಅನುವಾದವಾಗಿವೆ. (ಮುದ್ರಿತ) 

ಶ್ರೀ ವಚನಭೂಷಣ ಪದ್ಯರೂಪವಾಗಿ ನೂರು ವರ್ಷ ಹಿಂದೆಯೇ ಸಂಸ್ಕೃತದಲ್ಲಿ 
72 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
ಪ್ರಕಟಿತವಾಗಿದೆ. ಇಂಗ್ಲಿಷ್‌-ಹಿಂದಿ ಅನುವಾದಗಳೂ ವ್ಯಾಖ್ಯಾನಗಳೂ ಆಗಿವೆ. 
ಹಿಂದೀ- ಪೂರಿಜನ್ನಾಥದ ಎಂಬಾರ್‌ ಮಠ ಪ್ರಕಾಶಿತ. ಇಂಗ್ಲಿಷ್‌-ಗ್ಹಾಲಿಯರ್‌ನ 
ಸತ್ಯಮೂರ್ತಿಗಳಿಂದ ಪ್ರಕಾಶಿತ. ಪಿಳ್ಳೆಲೋಕಾಚಾರ್ಯರ ತತ್ವತ್ರಯ ಗ್ರಂಥವನ್ನು 
ಅಹೋಬಲಮಠದ ಎರಡನೆಯ ಪಟ್ಟದ ನಾರಾಯಣಮುನಿಗಳು ಸಂಸ್ಕೃತದಲ್ಲಿ 
ಅನುವದಿಸಿರುವರಲ್ಲದೆ ತಮ್ಮ ಪುರುಷಕಾರ ಮೀಮಾಂಸೆಯಲಿ 
“ಅತಿಗಂಭೀರಸಂದರ್ಭಂ ಶ್ರೀ ಮದ್ವಚನ ಭೂಷಣಂ'' ಎಂದು ಆಚಾರ್ಯರ 
ಗ್ರಂಥ ರತ್ನವನ್ನು ಮುಕ್ತಕಂಠದಿಂದ ಶ್ಲಾಘಿಸಿರುವರು. ತಿರುವಾಯ್‌ಮೊಳಿ 
ಆಚಾರ್ಯರ ಶಿಷ್ಯರಾದ ಬೇಲೂರಿನ ಕೋಗೋಡು ಕೃಷ್ಣಯ್ಯಂಗಾರ್ಯರು 100 
ವರ್ಷಗಳ ಹಿಂದೆಯೇ ತತ್ವತ್ರಯವನ್ನು ಕನ್ನಡದಲ್ಲಿ ವಿವರಿಸಿ ಮುದ್ರಿಸಿರುವರು. 
ಈಚಿಗೆ ಜಗ್ಗುವಕುಳಭೂಷಣರ ಶ್ರೀವಚನಭೂಷಣ ಸಂಸ್ಕೃತ ಕನ್ನಡಾನುವಾದಗಳು 
ಉಭಯವೇದಾಂತ ಪ್ರವರ್ತನ ಸಭೆಯಿಂದ ಪ್ರಕಾಶಿತ, 


ಅಚಾರ್ಯರ ವಿಷಯಕವಾದ ಕೃತಿಗಳು - 
1) ತನಿಯನ್‌ಗಳು ಸಂಸ್ಕೃತ - ತಮಿಳು - ವಿವಿಧ ಶಿಷ್ಠಕ್ಕತೆ, ಮುದ್ರಿತ 
2) ವಾಳಿತ್ತಿರುನಾಮಪಾಶುರಗಳು - DIF IRES, ಮುದ್ರಿತ 


3) ಏಳುಲಹಾರಿಯನ್‌ ಪಾ (ಮಣವಾಳ ಮಾಮುನಿಗಳ ಉಪದೇಶರತ್ನ 
ಮಾಲೆಯಲ್ಲಿ) ಮುದ್ರಿತ. 


4) ಉಲಹಾರಿಯನಂದಾದಿ.: 108 ಪಾಶುರಗಳು `ಅಳಹಿಯಮಣವಾಳ 
ನಾಯನಾರ್‌ಕೈತ, ಅಮುದ್ರಿತ 


5) ಪಿಳ್ಳೈಲೋಕಾಚಾರ್ಕರ್‌ ತಿರುನಾಮಂ ತಿರುನಾರಾಯಣಪುರಂ ಅರೆಯರ್‌ 
ಸೇವೆಯಲ್ಲಿದೆ ಅಮುದ್ರಿತ 


6) ಪಿಳ್ಳೈ ಲೋಕಾಚಾರ್ಯರ್‌ ತಿರುಮಂಜನಂ, ತಿರುನಾರಾಯಣಪುರಂ 
ಅರೆಯರ್‌ ಸೇವೆಯಲ್ಲಿದೆ. ಅಮುದ್ರಿತ 


73 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
=: 
7) ಪಿಳ್ಳೈ ಲೋಕಾಚಾರ್ಯರ್‌ ಚರಿತ್ರಚ್ಚುರುಕ್ಕು. ಅಪ್ರಕಟಿತ 


8) ಲೋಕಾಚಾರ್ಯ ಪಂಚಾಶತ್‌ 56 ಪದ್ಯಗಳು. ವೇದಾಂತದೇಶಿಕರ ಹೆಸರಿನಲ್ಲಿದೆ 
(ಪಾಠಾನರಗಳು ಅಪ್ರಕಟಿತ ) ತೆಲಗು-ಕನ್ನಡ-ದೇವನಾಗರಿಗಳಲ್ಲಿ 
ಮುದ್ರಿತ. ಮದ್ರಾಸ್‌, ಗೌರ್ನಮೆಂಟ್‌ ಲೈಬ್ರರಿ ನೆಂ. ಆರ್‌. 491-ಸಿ. 


9) ಲೋಕಾಚಾರ್ಯಾಷ್ಟೋತ್ತರ ಶತನಾಮಸ್ತೋತ್ರಂ - ಜೀಯರ್‌ನಾಯನಾರ್‌ 
ಕೃತಿ. ಅಮುದ್ರಿತ. 


10) ಲೋಕಾಚಾರ್ಯ ಪ್ರಪತ್ತಿಃ ಜೀಯರ್‌ನಾಯನಾರ್‌ ಕೃತಿ. ಮುದ್ರಿತ. 
11) ಲೋಕಾಚಾರ್ಯ ಮಂಗಳಾಶಾಸನಂ ಜೀಯರ್‌ ನಾಯನಾರ್‌ ಕೃತಿ. ಮುದ್ರಿತ. 
12) ಲೋಕಾಚಾರ್ಯ ಸ್ತೋತ್ರಗಳು -ಪ್ರ-ಅಣ್ಣಂಗರಾಚಾರ್ಯ ಕೃತ ಮುದ್ರಿತ. 


13) ಲೋಕಾಚಾರ್ಯರ್‌ ಸ್ತೋತ್ರಗಳು ಇತರರ ಕೃತಿಗಳು. ಅಮುದ್ರಿತ- 
ಮುದ್ರಿತಸಹ 


14) ಲೋಕಾಚಾರ್ಯರ ಬಗ್ಗೆ ಬಿಡಿ ಪದ್ಯಗಳು ಅಪ್ರಕಟಿತ. ಉದಾ%- ಎಂಬಾರ್‌ 
ನರಸಿಂಹಾಚಾರ್ಯರ ಪದ್ಯ :- 


ಲೋಕನಾಥೋತಪ್ಯಶಕ್ಟೋಭೂತ್‌ ಯಸ್ಯ ಲೋಕಸ್ಯ ಶಿಕ್ಷಣೇ। 

ತಲ್ಲೋಶಶಿಕ್ಷಣಪಟುಂ ಲೋಕಾಚಾರ್ಯಂ ತಮಾಶ್ರಯೇ II 

ಆಚಾರ್ಯರ ಬಗ್ಗೆ ಚಾರಿತ್ರಿಕ ಕೃತಿಗಳು 

1) ಭಗದ್ವಿಷಯ ತನಿಯನ್‌ ಪದ್ಯ ವ್ಯಾಖ್ಯಾನಗಳು, ಅರುಂಪದಗಳು. 

2), ಯತೀಂದ್ರ ಪ್ರವಣ ಪ್ರಭಾವ (ಮೂರು ಪಾಠಗಳು) ಮತ್ತುಸಂಸ್ಕೃತ ಹಿಂದಿ 
ಅನುವಾದಗಳು. 


74 


CC-0. Bhagavad Ramanuja National Research Institute, Melukote Collection. 


3 ೫:12 Taa Heritage Foundation,Kolkata. Digitization: eGangotri. 


ದೀಪ ಚಂಪೂಃ (ಅಮುದ್ರಿ ತ) 
4) ಕೋಯಿಲ್‌ ಒಳುಹು. 


5) ನಾಥಮುನಿ ವಿಜಯ ಚಂಪೂಃ (ಅಮುದ್ರಿ ತ) 

6) ಶ್ರೀತತ್ವನಿಧಿ, ಮುಮ್ಮಡಿ ಕೃಷ್ಣ ಷ್ನರಾಜ ಸಂಗೃಹೀತ (an; ಹವರ್ಣನ) | 

7) ಲೋಕಾಚಾರ್ಯ ಪ್ರತಿಷ್ಠಾ ಶಾಸನಗಳು (ಅಮುದ್ರಿ ತ) ` í 
8) ಲೋಕಾಚಾರ್ಯ ಪದ್ಯಗಳು (ಅಮುದ್ರಿತ) 

9) ಪೆರಿಯ ತಿರುಮುಡಿ ಅಡವು tome, ಅಣ್ಣನ್‌ ಕೃತಿ (ಅಮುದ್ರಿತ) 

10) ಪೆರಿಯ ತಿರುಮುಡಿ ogy tora, ನಾಯನ್‌ ಕೃತಿ (ಮುದ್ರಿತ) 

11) ಪೆರಿಯ ತಿರುಮುಡಿ ಕನ್ನಡ ಅನುವಾದ (ಅಮುದ್ರಿತ) 

12) ಪೆರಿಯ ತಿರುಮುಡಿ ಎರುಂಬಿ ಯಜ್ಞ ನಾರಾಯಣಕೃತ (ಅಮುದ್ರಿತ) 

13) ಪಿಳ್ಳೈ ಲೋಕಾಚಾರ್ಯ (ಕನ್ನಡ-ಇಂಗ್ಲಿಷ್‌) ಭಾರತ ಭಾರತಿ ಪ್ರಕಾಶನ. 


14) ಪ್ರಪನ್ನಾಮೃತ (ಮೂರು ನಾಲ್ಕು ಮುದ್ರಣ ಆಗಿದೆ) ಮಿರಲೆ 
ಸಾಲಿಗ್ರಾ ಮದ ಅನಂತಾರ್ಯರ ಕೃತಿ. 


15) ಪ್ರಪನ್ನಾಮೃತ (ಕನ್ನಡ) ಹೈದರಾಲಿಯ ರಾಯಸದ ವೆಂಕಟಾಚಾರ್ಯರ 


ಮುದ್ರಿತ ಕೃತಿ ಮತು ವರದಾಚಾರ್ಕರ ಅಮುದ್ರಿತ ಕೃತಿ, 


16) ಅಷ್ಟಾದಶ ಭೇದ ರಹಸ್ಯ ವಿವೇಕಃ (ಮುದ್ರಿತ) ಎರುಂಬಿ ಅಳಹಿಯ 
ಮಣವಾಳ ನಾಯನಾರ್‌ ಕೃತಿ. 


17) ಇತರ ಅನೇಕ ಲೇಖನ-ಗ್ರಂಥ-ಇತ್ಯಾದಿ. 


75 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


18) ಪಳನಡೈ ವಿಳಕ್ಕಂ. 

19) ತ್ರಿಂಶತ್‌ ಪ್ರಶ್ನೋತ್ತರಂ. 

20) ಯತಿವರ ಚಂಪೂಃ | - 

21) ವರವರಮುನಿ ಚಂಪೂಃ `` 

22) ವರವರಮುನಿ wos ಕಾವ್ಯಂ. 

23) ಶಿಂಗಪ್ಪಿರಾನ್‌ ಶೆಪ್ಪೋಡು. 

24) ತೋಳಪ್ಪರ್‌ ತುಡಿವು: 

25) ಕ್ಷಮಾವಿಂಶತಿಃ 

26) ಶ್ರೀ ವೈಷ್ಣವ ಸಮಯಾಚಾರ ನಿಷ್ಕರ್ಷ. 


27) ಪಿಳ್ಳೆ ಲೋಕಾಚಾರ್ಯ (ಇಂಗ್ಲಿಷ್‌) ಡಾಕ್ಟರೇಟ್‌ ಪ್ರಬಂಧ. ಎಂ.ಎನ್‌. 
ನರಸಿಂಹನ್‌. 


ಇವರ ಅವತಾರತ್ತ ನಿಯನ್‌ 

"ಜ್ಲೇಶೋಪಾಯೇ' ಶಕಾಬ್ದೇ ವಿಬುಧವರಹಿತೇ ಸರ್ವಧಾರ್ಯಾಖ್ಯವರ್ಷೇ 
ವಿಷ್ಣ್ಯ ಹೇ ಪೂರ್ಯವಕೀ ಸವಿತರಿ ಚ ತುಲಾಂ ಸಾದರಂ ಸೇವಮಾನೇ। 
ಶ್ರೀಮಾನ್‌ ಲೋಕಾರ್ಯವರ್ಯಃ ಶುಭಗುಣಜಲಧಿಃ ಕೃಷ್ಣಪಾದಾರ್ಯಪುತ್ರೋ 
ಹಸ್ತದ್ರೀಶಾವತಾರಸ್ಸಮಜನಿ ಸಕಲಾಮ್ನಾಯ ಸಂರಕ್ಷಣಾರ್ಥಮ್‌।॥। 


:- ತಿರುಮುಡಿ ಅಡೈವು (ಯಜ್ಞನಾ) 


76 


CC-0. Bhagavad Ramanuja National Research Institute, Melukote Collection. 


SSos TA ie R Bia REDS ace’ 5379011 
ಶ್ರೀಕೃಷ್ಣಪಾದತನಯಂ ತತ್ನಾದಾಬ್ದ ಸಮಾಶ್ರಯಮ್‌॥ ( 

:- ತಿರುಮುಡಿ ಅಡವು (ಕಂದಾಡೈ) 
ಯಸ್ಯಸಾರಸ್ವತಂ ಶಾಸ್ತ್ರಂ ದಿವ್ಯಂ ವಚನಭೂಷಣಮ್‌। 
SH, ಹಸ್ಸಿಗಿರೀಶಾಯ ಶ್ರೀ ಜಗದ್ಗುರುವೇ ನಮಃ॥ ; 

2- ಉತ್ತರಸೂರಿಚರಿತಂ (ಸಂಗ್ರಹ) 
ನಿತ್ಯ ತನಿಯನ್‌ 
ಲೋಕಾಚಾರ್ಯಾಯ ಗುರುವೇ ಕೃಷ್ಣಪಾದಸ್ಯ ಸೂನವೇ। 
ಸಂಸಾರ ಭೋಗಿಸಂದಷ್ಟ ಜೀವಜೀವಾತವೇ ನಮಃ 

:- ಈಯುಣ್ಣಿ ಪದ್ಧನಾಭಪ್ಪೆರುಮಾಳ್‌ ಕೃತಿ 

ಚರಮ ಶ್ಲೋಕಃ 
ಅಕ್ಷಯಾಬ್ದೇ ಜ್ಯೇಷ್ಠಶುದ್ಧದ್ವಾದಶ್ಯಾಂ ಲೋಕದೇಶಿಕಃ। 
ಜ್ಯೋತಿಷ್ಯುಟ್ಯಾಂತು ಚಿತ್ರಾಯಾಂ ಜೋತಿಶ್ಚಕ್ರಮಗಾತ್‌ ಪದಮ್‌॥। 
ಶ್ರೀವಚನಭೂಷಣತ್ತನಿಯನ್‌ 
ಆಕಂಠೋತ್ಕಂಶವೈಕುಂಠಪ್ರಿಯಾಣಾಂ ಕಂಠಭೂಷಣಂ। 
ಗುರುಣಾ ಜಗತಾಮುಕ್ತಂ ವ್ಯಕ್ತಂ ವಚನಭೂಷಣಂ॥ 


`` ತಂದೆ ಕೃಷ್ಣಸಾದರ ತನಿಯನ್‌ 


ಶ್ರೀಕೃಷ್ಣಪಾದಪಾದಾಜ್ಜೇ ನಮಾಮಿ ಶಿರಸಾ ಸದಾ! 
ಯತ್ನನಾದ ಪ್ರಭಾವೇನ ಸರ್ವಸಿದ್ಧಿರಭೂನ್ಮಮ॥ 
ಅವರ ಅವತಾರ ತನಿಯನ್‌ 

ಮಿಥುನೇ ಸ್ವಾತಿಸಂಜಾತಂ ಕಲಿವೈರಿಪದಾತ್ರಿತಂ। 
ಉದಕ್‌ಪ್ರತೋಳೀನಿಲಯಂ ಕೃಷ್ಣಪಾದಮಹಂ ಭಜೇ॥ 


77 


CC-0. Bhagavad Ramanuja National Research Institute, Melukote Collection. 


ಎ We ಯ ಮಟ Digitization: 66870011. 
ಶ್ರೀಮದ್ರಾಮಾನುಜಾಚಾರ್ಯಶ್ರೀಪದಾಬ್ಜಮಧುವ್ರತಮ್‌। | 
ಶ್ರೀವತಪೂರ್ಣಮನಘಂ ವಂದೇ ವರದಸಂಜ್ಞಕಮ್‌ ॥ 
ಪಿಳ್ಳೆ ರೋಕಾಚಾರ್ಯರ ವಾಳಿತಿರುನಾಮಂ 
ಅತಿಗಿರಿ ಅರುಳಾಳರ್‌ ಅನುಮತಿಯೋನ್‌ ವಾಳಿಯೇ 
ಅಲ್ಲಿಶಿಯಿಲ್‌ ತಿರುವೋಣತ್ತು ಅವತರಿತಾನ್‌ ವಾಳಿಯೇ 
ಮುತಿನೆರಿಮರೈೆತ್ರಮಿಳಾಲ್‌ ಮೊಳಿನ್ದರುಳ್ವೋನ್‌ ವಾಳಿಯೇ. 
ಮೂದರಿಯ ಮಣವಾಳನ್‌ ಮುನ್ಬುದಿತ್ತಾನ್‌ ವಾಳಿಯೇ 

: ನಿತ್ತಿಯಂ ನಂಬಿಳ್ಳಿ ಪದಂ ನೆಂಜಿಲ್‌ ವೈಯ್‌ಪ್ಲೋನ್‌ ವಾಳಿಯೇ 
ನೀಳ್‌ವಶನ ಭೂಷಣತ್ತಾಲ್‌ ನಿಯಮಿತಾನ್‌ ವಾಳಿಯೇ 
ಉತ್ತಮಮಾಂ ಮುಡುಂಬೈನಹರ್‌ ಉದಿತ್ತವಳ್ಳಲ್‌ ವಾಳಿಯೇ 
ಉಲಹಾಶಿರಿಯನ್‌ ಪದಂಗಳ್‌ ಊಳಿದೊರುಂ ವಾಳಿಯೇ 


ಮಂಗಳಾಶಾಸನಮ್‌ 

ಪ್ರಣತಾರ್ತಿಹರಾಂಶಾಯ ಪ್ರಕೃಷ್ಣಗುಣಶಾಲಿನೇ. 
ಲೀಲಯೋದ್ಧೃತಲೋಕಾಯ ಲೋಕಾರ್ಯಗುರವೇ ನಮಃ 
ಶ್ರೀಮತೇ ಜಗದಾರ್ಯಾಯ ಕಲ್ಯಾಣಗುಣಶಾಲಿನೇ. 
ಶ್ರೀರಂಗವಾಸಿನೇ ಭೂಯಾತ್‌ ನಿತ್ಯಶ್ರೀರ್ನಿತ್ಯಮಂಗಳಮ್‌. 


ಇಂತು ಈ - 
ವಿಭವಸಂ. ಮಕರಶುಕ್ಷ ಪುನರ್ವಸು ವಿಜ್ಞಾಪಕ 
21-1-1989 ಆರೆಯರ್‌ ಶ್ರೀರಾಮಶರ್ಮ 


78 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ನಮ್ಮ ಪ್ರಕಟಣೆಗಳು 


೧) 333,00 (ವ್ಯಾಖ್ಯಾನದ ಕನ್ನಡ ಅನುವಾದ) - ಶ್ರೀಮತಿ ರಮಾಶ್ರೀನಿವಾಸನ್‌ 
೨) ಪ್ರಪನ್ನಪರಿತ್ರಾ ಣಂ(ಅನುವಾದಮತ್ತುವ್ಯಾಖ್ಯಾನ)- aos 

೩) ನವವಿಧ ಸಂಬಂಧಂ ಎ ಪಾತ SRS 
೪) ತಿಳಿಯಲೇಬೇಕಾದುದು =) ಕಾ 
೫) ಕೈಶಿಕ ಪುರಾಣಮ್‌ (ಅನುವಾದ) = ಪಂ ಸಸಿ ಎಎ 
೬) ಢೇಂಕಿಣೀಪುರ ಮಹಾತ್ಮ್ಯಂ ET eee 
೭) ಮುಮುಕ್ತುಪ್ಪದಡಿ (ವ್ಯಾಖ್ಯಾನದ ಕನ್ನಡ ಅನುವಾದ) - ಯ 
೮) ಅರ್ಥಪಂಚಕಮ್‌ (ಅನುವಾದ ಮತ್ತುವ್ಯಾಖ್ಯಾನೆ)- ————-—, — ee 
೯) ಅನುಷ್ಠಾನ ದರ್ಶಿನೀ (ಮಂತ್ರಾರ್ಥ ವಿವರಣೆ) ಶ್ರೀ ಉಗಪೀ॥ word Drostan, 
00) ಭಗವದ್ಗುಣ ವೈಭವಮ್‌ - ಶ್ರೇಮತಿ ಲಲಿತಮ್ಮ: ರಾಜಯ್ಯಂಗಂರ್‌ 
೧೧) ದಿವ್ಯಪ್ರಬಂಧ ಕಿರಣ — ಜಾಣರ ಅ ಬರಿ 
೧೨) ವಿಮಾನಂ — ee ದುರು 
೧೩) ಅಸ್ತುತೇ -ಸರ್ವಂಸಂಪತ್ಸ್ಯತೇ — ಅರಾ ಚಾ 


೧೪) ಉಭಯವೇದಸುಧಾಸಮೀಕ್ಷೆ - n 
೧೫) (ಶ್ರೀರಂಗ ಮಹತ್ವಮ್‌ (ಅನುವಾದ) — n 


೧) 
೨) 
೩) 


ಬರಲಿರುವ ಗ್ರಂಥಗಳು 
(ಶ್ರೇವಚನ ಭೂಷಣ೦(ವ್ಯಾಖ್ಯಾನದಕನ್ನಡ ಅನುವಾಡ)-ಶ್ರೀಮತಿ ರಮಾ ಶ್ರೀನಿವಾಸನ್‌ 
ಅರ್ಚೆರಾದಿ (ಅನುವಾದ ಮತ್ತುವ್ಯಾಖ್ಯಾನ) - 7 
ತನಿಶ್ಲೋಕೀ (ವ್ಯಾಖ್ಯಾನದ ಕನ್ನಡ ಅನುವಾದ)... ——__» —___ 


CC-0. Bhagavad Ramanuja National Research Institute, Melukote Collection. 


